ಉದಯಭಾನು ಕಲಾಸಂಘದ 
ಸ್ತಿ ಪುರಸ್ಕೃತ ಸಾಹಿತ್ಯ - ಸಂ 


ಸಂಪಾದಕ ಮಂಡಳಿ 


ಗೌರವ ಸಂಪಾದಕರು 
ಶ್ರೀವಧ್ಧ 


... ಸಂಪಾದಕರು 
ಡಾ। ನಾ. ಗೀತಾಚಾರ್ಯ 


ಕಾರ್ಯನಿರ್ವಾಹಕ ಸಂಪಾದಕರು 


ಉದಯಭಾನು ಕಲಾಸಂಘ 
ಗವಿಪುರ ಸಾಲು ಛತ್ರಗಳ ಎದುರು 
ರಾಮಕೃಷ್ಣ ಮಠ ಬಡಾವಣೆ, 
ಕೆಂಪೇಗೌಡನಗರ 
ಬೆಂಗಳೂರು-560 019 
ದೂರವಾಣಿ : 26609343 
ಟೆಲಿಫ್ಯಾಕ್ಸ್‌ : 26601831 
' ಈಮೆಲ್‌: 
udayabhanu_1965 @ yahoo.co.in 


ತ್ರೈಮಾಸಿ 


- ಸಮಾಜ ಸೇವಾ 


ವಿಚಾರ ಗೋಷ್ಟಿ ಉದ್ರಾಟನಾ ಸಮಾರಂಭದಲ್ಲಿ 
೨ಖೆಯ ಕಾರ್ಯದರ್ಶಿಗಳಾದ ಶ್ರೀ ಬಸವರಾಜು ಅವರಿಗೆ ಗೌರವಾರ್ಪಣೆ 


ಉದಯ ಸೌರಭ 


ಅಧ್ಯಕ್ಷರ ಮಡಿ 


ಬದಯಭಾನು ಕಲಾಸಂಘದ ಉನ್ನತ ಅಧ್ಯಯನ ಕೇಂದ್ರ ತಾನು 
ರೂಪಿಸಿದ ೨೦೧೧-೧೨ರ ಕ್ರಿಯಾಯೋಜನೆಯಂತೆ ಉದಯಭಾನು 
ಉನ್ನತ ಅಧ್ಯಯನ ಮಾಲೆಯಲ್ಲಿ ಐದು ಪುಸ್ತಕಗಳನ್ನು ಪ್ರಕಟಿಸಿದೆ. ೨೦೧೧ರ 
ಡಿಸೆಂಬರ್‌ ೨೪-೨೫ರಂದು ಎರಡು ದಿನ ಕನ್ನಡದಲ್ಲಿ ವಿಜ್ಞಾನ ಸಂವಹನೆ 
ಕುರಿತ ವಿಜಾರಗೋಷ್ಠಿಯನ್ನು ಏರ್ಪಡಿಸಿದ ಕೇಂದ್ರ. ವಿಜ್ಞಾನ ಲೇಖಕರು 
ಮಂಡಿಸಿದ ಪ್ರಬಂಧಗಳ ಸಂಕಲನವನ್ನೂ ಹೊರತಂದು ವಿಚಾರಗೋಷ್ಠಿ 
ಯಶಸ್ವಿಯಾಗುವಂತೆ ಮಾಡಿದ್ದು ಈ ಅವಧಿಯ ಒಂದು ಸುತ್ಯಾರ್ಹ 
ಕೆಲಸ. 
ಈಗಾಗಲೇ ಉದಯಭಾನು ಕಲಾಸಂಘವು ಈ ಹಿಂದೆ ಪ್ರಕಟಿಸಿದ 
“ಬೆ೦ಗಳೂರು ದರ್ಶನ' ಗ್ರಂಥದ ಮಾದರಿಯಲ್ಲಿ ತನ್ನ ಸುವರ್ಣ 
ಮಹೋತ್ಸವದ ಅಂಗವಾಗಿ “ಕರ್ನಾಟಕದಲ್ಲಿ ವಿಜ್ಞಾನ ತಂತ್ರಜ್ಞಾನ' ಎಂಬ 
ಬೃಹದ್ದಂಥ ಪ್ರಕಟಣೆ ಮತ್ತು ಸುವರ್ಣ ಪುಸ್ತಕಮಾಲೆಯಡಿ ವಿವಿಧ 
ಲ ಸಾಧಕರ ಕುರಿತ ಐವತ್ತು ಪುಸ್ತಕಗಳನ್ನು ಪ್ರಕಟಿಸಲೂ 
ಮುಂದಾಗಿದೆ. ಬೃ ಹದ್ದಂಥ ಯೋಜನೆಗೆ ಖ್ಯಾತ ಬಾಹ್ಯಾ ದ ವಿಜ್ಞಾನಿಗಳಾದ 
ಪ್ರೊ. ಯು.ಆರ್‌. ರಾಪ್‌ ಮತ್ತು ಪ್ರೊ. ರೊದ್ದಂ ನರಸಿಂಹ ಇವರು ಗೌರವ 
ಸಲಹೆಗಾರರಾಗಿರುವರು. ಪ್ರೊ. ಎಚ್‌. ಆರ್‌. ರಾಮಕೃಷ್ಣರಾವ್‌, 
ಶ್ರೀ ಟಿ.ಆರ್‌.ಅನಂತರಾಮು ಸಂಪಾದಕರು. ಸುವರ್ಣಪುಸ್ತಕ ಮಾಲೆಗೆ 
ಪಿ.ವಿ. ನಾರಾಯಣರವರು ಮತ್ತು ಪ್ರಧಾನ ಸಂಪಾದಕರಾಗಿರುವರು. 
ಎ ಸಂಘವು ಸಾರ್ಥಕ ಹೆಜ್ಜೆ ಗುರುತುಗಳನ್ನು ಮೂಡಿಸುತ್ತಿದೆ ಎಂಬ 
ಧನ್ಯತಾಭಾವ ಮೂಡುತ್ತದೆ. ಎಂದಿನಂತೆ ಸಂಘ ಯುವಜನರಿಗೆ ಕಂಪ್ಯೂಟರ್‌ 
ತರಬೇತಿ. ವಿದ್ಯಾರ್ಥಿಗಳಿಗೆ ಉಚಿತ ಪಾಠಪ್ರವಚನ, ಆರೋಗ್ಯ- -ಜ್ಯೋತಿಷ್ಯ 
ಸಲಹೆಗಳು, ದೇವತಾಸ್ತೋತ ಕಲಿಕೆ ಕಾರ್ಯಕ್ರಮ ಇವನ್ನು ಟ್‌ 
ಬರುತ್ತಿದೆ. ಹ್‌ 


ದುಃಖದ ಸಮಾಚಾರವೆಂದರೆ ನಾವು ಈ ಅವಧಿಯಲ್ಲಿ ಸಂಘದ 
ಪ್ರಮುಖ ಹಿತೈಷಿಗಳನ್ನು ಕಳೆದುಕೊಂಡಿದ್ದೇವೆ. ಸನ್ಮಾನ್ಕರಾದ ಶ್ರೀ ವಿ.ಆರ್‌. 
ಕೃಷ್ಣಮೂರ್ತಿ. ಶ್ರೀ ವಿ.ಎಸ್‌ . ಕೃಷ್ಣಯ್ಯರ್‌, ಶ್ರೀ ಎಂ. ಚಂದ್ರಶೇಖರ್‌, 
ಶ್ರೀ ಜಿ. ನಾರಾಯಣ ಹಾಗೂ ಸಂಗೀತ ವಿದ್ವಾಂಸರಾದ ವಿದ್ವಾನ್‌ 
ಜಿ.ನಟರಾಜ್‌ ಇವರುಗಳು ನಮ್ಮನ್ನಗಲಿದುದು ನಮ್ಮ ದುರ್ದೈವ. ಈ 
ಮಹಾಚೇತನಗಳ ಅಗಲಿಕೆಯಿಂದ ಸಂಘದ ಬೆಳವಣಿಗೆಗೂ ಅಪಾರ 
ನಷ್ಟವಾಗಿದೆ. ತಮ್ಮ ಜೀವಿತ ಕಾಲದಲ್ಲಿ ಸಂಘಕ್ಕೆ ಇವರು ಸಲ್ಲಿಸಿದ ಸೇವೆ, 
ನೀಡಿದ ಸಲಹೆ ಅಮೂಲ್ಯವಾದವು. ಮೃತರ ಆತ್ಮಕ್ಕೆ ಭಗವಂತನು 


ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. ಈ ಅವಧಿಯಲ್ಲಿ ನನ್ನೊಡನೆ ಕೆಲಸ ಮಾಡಿದ 
ಪದಾದಿಕಾರಿಗಳಿಗೆ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಇತರ ಎಲ್ಲ ಸದಸ್ಯರು 
ಮತ್ತು ಅಭಿಮಾನಿಗಳಿಗೆ ಸಂಘದ ಪರವಾಗಿ 'ವಂದನೆಗಳು. 


ಚಿರಶಾ೦ತಿಯನ್ನು ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಆ ಗಣ್ಯರನ್ನು 


ಥ್ರೂ ಬಾರಿಯ ಸಂಚಿಕೆಯನ್ನು ಕೂಡು ಸಂಚಿಕೆಯನ್ನಾಗಿ ನಿಮ್ಮ ಕೈಲಿಡುತ್ತಿದ್ದೇವೆ. 


ಪ್ರ ಅವಧಿಯಲ್ಲಿ 
ಗಣ್ಯ ಮಹನೀಯರು ಸಂಘದ ಗೌರವಾನ್ವಿತ ಒತೈ ಹಿಗಳು ಒಬ್ಬರ ಹಿಂದೆ ಒಬ್ಬರಂತೆ 


ಅಗಲಿದ್ದು ಸಂಘದ ಪಾಲಿಗಂತೂ ತ ತುಂಬಲಾರದ "ನಷ್ಟವಾಗಿದೆ. ಮೊದಲಿಗೆ ಸಂಘದ 


ವ ಸದಸ್ಯರಾಗಿದ್ದ ನಾಡಿನ ಹಿರಿಯ ರಾಜಕಾರಣಿಗಳೂ ಮುತ್ತದ್ದಿಗಳೂ ಆಗಿದ್ದ! 
ಸ್‌.ಕೃಷ್ಣಯ್ಯರ್‌ ಅವರನ್ನು ಕಳೆದುಕೊಂಡೆವು ಆ ನೋವು ಹಾರುವ ಮುನ್ನ] ವೇ" 


ನಾಡಿನ ಶ್ರೇಷ್ಟ ರಾಜಕಾರಿಣಿಗಳೂ ಸಂಘದ ಹಿತೈ ಹಿಗಳೂ ಆಗಿದ್ದ “ಶ್ರೀ 


ಎಂ. ಚಂದ್ರಶೇಖರ್‌ ನಮ್ಮನ್ನ] ಗಲಿದರು. ಈ ಇಬ್ಬರ ನಿಧನದ ದ ಖ ದೂರವಾಗುವ! 
ಮೊದಲೇ ಇವರಿಬ್ಬರಿಗೂ. ಸಂಘದಲ್ಲಿ ನಡೆಸಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಮನತುಂಬಿ: 
ಮಾತನಾಡಿದ್ದ ಸಂಘದ ಇನ್ನೊಬ್ಬ ಗೌರವ ಸದಸ್ಯರೂ ಸಂಘದ ಮಾರ್ಗದರ್ಶಕರೂ: 


ಆಗಿದ್ದ ನಾಡೋಜ ಜಿ.ನಾರಾಯಣರೂ ತರುಣದಲ್ಲೇ ನಮ್ಮಿಂದ ದೂರವಾದದ್ದು 


ಸಂಘಕ್ಕೆ ಸಹಿಸಲಾಗದ ದುಃಖವಾಗಿದೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರೂ ಕನ್ನಡ « ಅಭಿವೃದ್ಧಿ ಪ್ರಾಧಿಕಾರ, 


ಪತ್ರಿಕಾ ಅಕಾಡೆಮಿ, ಗಮಕ ಕಲಾಪರಿಷತ್ತು ಲೇಖಕಿಯರ ಸಂಘ ಮುಂತಾದ ಹಲವು 
ಸಂಸ್ಥೆಗಳ ಮಾಜಿ ಅಧ್ಯಕ್ಷರೂ ಜಾನಪದ ಪರಿಷತ್ತು, ಶಶಿಕಲಾವಿದರು, ಸಂಸ್ಥೆಗಳ 
ಹಾಲಿ ಅಧ್ಯಕ್ಷರೂ, ಬಿ.ಎಂ.ಶ್ರೀ ಸ್ಮಾರಕ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರೂ ಆಗಿದ್ದ ಡಾ. 
ಜಿ. ನಾರಾಯಣರ ಪಾರ್ಥಿವ ಶರೀರವನ್ನು ಸಂಘಕ್ಕೆ ಬರಮಾಡಿಕೊಂಡು ಅಂತಿಮ 


ನಮನ ಸಲ್ಲಿಸಿದಲ್ಲದೆ ಅವರ ಅಂತ್ಯಸಂಸ್ಕಾರ ನಡೆದ ದೇಶಹಳ್ಳಿಯವರೆಗಿನ ಅಂತಿಮ 


ಯಾತ್ರೆಯಲ್ಲಿ ಪಾಲ್ಗೊಂಡು ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅಂತಿಮ, 


ಗೌರವ ಅರ್ಪಿಸಿದರು ಮತ್ತು ಸಂಘದಲ್ಲೂ ಶ್ರದ್ಧಾಂಜಲಿ ಸಭೆಯನ್ನು ನಡೆಸಿ ಮೌನ 
ಆಚರಿಸುವ ಮೂಲಕ ಸಂಘ ತನ್ನ ಶ್ರದ್ಧಾಂಜಲಿಯನ್ನರ್ಷಿಸಿತು 

ಇವರ ಬೆನ್ನಲ್ಲೇ ಇನ್ನೊಬ್ಬ ರಾಜಕೀಯ ಮುತ್ತದ್ದಿಗಳಾದ ಗಾಂಧಿಶಾಂತಿ ಪ್ರತಿಷ್ಠಾನದ 
ಸಕ್ರಿಯ ಕಾರ್ಯಕರ್ತರೂ ಆದ ಪ್ರೊ ಎಚ್‌.ಆರ್‌. ದಾಸೇಗೌಡರು ಮತ್ತು ರಂಗಭೂಮಿ 
ಕಲಾವಿದರೂ ಆಕಾಶವಾಣಿ ಕಲಾವಿದರೂ ಆದ ಸವಿರಾಜು ಅವರುಗಳೂ ಅಗಲಿ 
ನಾಡಿನ ಸಾಂಸ್ಕೃತಿಕ ವಲಯಕ್ಕೆ ಅತೀವ ನಿರಾಸೆಯಾಗಿದೆ. ಈ ನೋವಿನ ಘಟನೆಗಳ 
ಸಾಕ್ಷಿಯಾಗಿ ಈ ಸಂಚಿಕೆ ನಿಮ್ಮ ಕೈಯಲ್ಲಿದೆ. 

ಈ ವಿಷಾದದ ನಡುವೆಯೂ ಚು ತನ್ನ ಎಂದಿನ ಶೈಕ್ಷಣಿಕ ಮತ್ತು ವೈದ್ಯಕೀಯ 
ಸೇವೆಯನ್ನು ಎಸ್ತರಿಸಿದೆ. ಹಲವು ಕಾರ್ಯಕ್ರಮಗಳನ್ನು ಸಂಘಟಸಿ ತನ್ನ 'ಬದ್ಧತೆಯನು, 
ಪ್ರದರ್ಶಿಸಿದೆ. ಉನ್ನತ ಅಧ್ಯಯನ ಕೇಂದ್ರ ಎಂದಿಗಿಂತ ಹೆಚ್ಚು ಚಟುವಟಿಕೆಯನ್ನು ತ 
ಅವಧಿಯಲ್ಲಿ ದಾಖಲಿಸಿದೆ” 

"ಕನ್ನಡದಲ್ಲಿ ವಜ್ಞಾನದ ಸಂವಹನೆ” ಕುರಿತು ಎರಡು ದಿನಗಳ ರಾಜ ಮಟ್ಟದ 
ವಿಚಾರಗೋಷ್ಠಿಯನ್ನು ಯಶಸ್ವಿಯಾಗಿ ನಡೆಸಿದೆ. ಇದೊಂದು ಅಪ ದ 
ಎಚಾರಗೋಷ್ಠಿಯಾಗಿ ದಾಖಲಾದದ್ದು ಲ್ಲದೆ ಗೋಷ್ಠಿಯಲ್ಲಿ ಮಂಡಿತವಾದ 
ಪ್ರಬಂಧಗಳನ್ನು ಗೋಷ್ಠಿಯ ದಿನವೇ ಪುಸ್ತಕರೂಪದಲ್ಲಿ ಪ್ರಕಟಿಸುವ ಮೂಲಕ ಇನೊ _೦ದು 
ದಾಖಲೆಯನ್ನು ಮಾಡಿದೆ. ಕನ್ನ ಡದಲ್ಲಿ ವಿವಿಧ ವಜ್ಞಾನ ಕ್ಷೇತ್ರಗಳಲ್ಲಿ ಈವರೆಗೆ ಆಗಿರುವ 


'ಕೆಲಸ, ಮುಂದೆ ಆಗಬೇಕಿರುವ. ಬೆಳವಣಿಗೆಗಳನ್ನು ಕುರಿತು ನುರಿತ ತಜರಿಂದ ವಿಚಾರ 


ವಿನಿಮಯ ಮಾಡಲು ವೇದಿಕೆ ರೂಪಿ ಸಿದ್ದು ಸಂಘ ಹೆಗ್ಗಳಿಕೆಯಾಗಿದೆ. ವಿಜ್ಞಾನ 
ಕ್ಷೇತ್ರದಲ್ಲಿ ಕನ್ನಡದಲ್ಲಿ ಆಗಿರುವ ಬೆಳವಣಿಗೆಗಳನ್ನು ಕುರಿತ ಈ ರೀತಿಯ ಚಿಂತನ 
ಗೋಷಿ ಗೆ ಇದೇ ನಾಂದಿಯಾಗಿದೆಯೆಂದು ಗೋಷ್ಠಿಯನ್ನು ಭಾಗವಹಿಸಿದ್ದವರೆಲ್ಲ 
ಮುಕ್ತಕಂಠದಿಂದ ಪ್ರಶಂಸಿಸಿದುದೇ ಸಂಘಕ್ಕೆ ಮರೆಯಲಾರದ ಸಾಧನೆಯಾಗಿದೆ. 

“ಉನ್ನತ ಅಧ್ಯಯನ ಕೇಂದ್ರ ಆರಂಭಿಸಿ ರುವ “ಉನ್ನತ ಅಧ್ಯಯನ ಮಾಲೆ' ಯಲ್ಲಿ 
ಕಿರುಪುಸ್ತಕ "ಪ್ರಕಟನೆಯೂ ಸಂಘದ ಇನ್ನೊ _೦ದು ಸಾಧನೆಯಾಗಿದೆ. ಮೊದಲ ಕಂತಿನಲ್ಲಿ 
ಐದು ಪುಸ್ತಕಗಳು ಹೊರಬ ೦ದಿದ್ದು ಇವು ಇನ್ನು ಅಧಿಕವಾಗುತ್ತವೆ. ಹೀಗೆ ಸಂಘ 
ಹೆಚ್ಚುಹೆಚ್ಚು ಕ್ರಿಯಾಶೀಲವಾಗುತ್ತ ಸುವರ್ಣ ವಷ ರ್ಷದತ್ತ ದಾಪುಗಾಲಿಡುತ್ತಿದೆ. 
ಅಭಿಮಾನಿಗಳು ಸದಸ ರು ಹಿತೈಷಿಗಳು ಸಂಘದ ವಿವಿಧ ಸೇವಾ ಚಟುವಟಿಕೆಗಳಲ್ಲಿ 
ಸಕ್ರಿಯವಾಗಿ ಪಾಲ್ಗೊಳ್ಳಲು ಕೋರಿದೆ. 


ಸಂಪಾದಕ 


ಚೈ-ಡಿಸೆಂಬರ್‌ 2 


| 


ಸಂಘಕ್ಕೆ ಅಗಲಿಕೆಯ ನೋವು ಅಗಾಧವಾಗಿ "ಕಾಡಿದೆ. “ಹಲವು! 


ಉದಯ ಸೌರಭ ಮ 
ದಗ ೩ ಒುವೀಡಿ ಒುಗಾಟಚಹೂರ್ಟಾ, 


ಸಾಂಸ್ಕೃತಿಕ ಕಾರ್ಯಕ್ರಮಗಳು 


ನ ಸ್ವಾತಂತ್ರ್ಯ ದಿನಾಚರಣೆ 

15-8-11ರಂದು ಸ್ವಾತಂತ್ರ್ಯ ನಾ ಅಂಗವಾಗಿ ಬೆಳಿಗ್ಗೆ 9.00 
ಗಂಟೆಗೆ ಸಂಘದ ಅವರಣದಲ್ಲಿ £ ಅಧ್ಯಕ್ಷರಿಂದ ಧ್ವಜಾರೋಹಣ ಕಾರ್ಯಕ್ರಮ 
ನಡೆಯಿತು. ಕ೦ಪ್ಯೂಟರ್‌ ವಿಭಾಗದ ವಿದ್ಯಾರ್ಥಿಗಳಿಂದ ದೇ ಭಕ್ತಿಗೀ ತೆಗಳನ್ನು 
ಹಾಡಿಸಲಾಯಿತು. "ಸಂಜೆ ಸಂಘದ ಸಭಾ೦ಗಣದಲ್ಲಿ ಕನ್ನಡ ಮತ್ತು ಸ್ಮ 
ಇಲಾಖೆಯ ಸಹಯೋಗದಲ್ಲಿ ಸುಮಾರು ಹನ್ನೊಂದು ತಂಡಗಳಿಂದ 
ದೇಶಭಕ್ತಿಗೀತೆ, ನೃತ್ಯ, ಜಾನಪದಗೀತೆ, ವೀ ರಗಾಸ್ಕೆ,. ತಮಟೆ ಚಿಟಿಮೇಳ 
ಮುಂತಾದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. 


ವಿದ್ಯಾಗಣಪತಿ ಮಹೋತ್ಸವ 
ಸಂಘ ನಿರಂತರವಾಗಿ ನಡೆಸಿಕೊಂ 


ಬರು pO) ಪಾಷಾ 
ಭು ರುತ್ತಿರುವ ಎದ್ಕಾಗಣ 


ಯ 
47ನೇ ಮಹೋತ್ಸವವು ದಿನಾಂಕ : 1-9- [ರಂದು ನಡೆಯಿತು. ಬೆಳಗ್ಗೆ 
a ಗಂಟೆಗೆ ಸಂಘದ ಸಾಂಸ್ಕೃತಿಕ 
3 ಭವನದಲ್ಲಿ ವಿದ್ಧಾಗಣಪತಿ 
ಪ್ರತಿಷ್ಠಾಪನ ಮಹೋತ್ಸವ 
ಪದಾಧಿಕಾರಿಗಳ ಸಮ್ಮುಖದಲ್ಲಿ 
ನಡೆಯಿತು. ಸಂಜೆ 6 ಗಂಟಿ 
ಯಿಂದ ಹೂವಿನ ಪಲ್ಲಕ್ಕಿಯಲ್ಲಿ 
ಎದ್ಯುದ್ದೀಪಾಲಂಕಾರದೊಂದಿಗೆ 
೦ಪೇಗೌಡನಗರ 


ಗಳಲ್ಲಿ ರಥೋತ್ಸವ ಮೆರವಣಿಗೆ ಮಾಡಿ ಎಡೆಯೂರು ಕೆರೆಯಲ್ಲಿ 
ವಿಸರ್ಜನೆಯಾದ ನಂತರ ಪ್ರಸಾದ ಎನಿಯೋಗ ಮಾಡಲಾಯಿತು. 


ರಾಜ್ಯೋತ್ಸವದ ಅಂಗವಾಗಿ ಸಂಘಫ ಭಾರತೀಯ ಸಮಾಜ ಸೇವಾ 
ಟ್ರಸ್‌ನ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರ pe ಬಗೆಗೆ 
ಜಾಗೃತಿ ಮೂಡಿಸುವ ಸಮಾವೇಶವನ್ನು 6-11-11ರಂದು ಸಂಘದ 
ಸಂಭಾಗಣದಲ್ಲಿ ನಡೆಸಲಾಯಿತು ಪರಿಸರವಾದಿ ಶಿವಮಲು ೈ 
ಭಾಷಣವನ್ನು ಮಾಡಿದರು. ಭಾರತೀಯ ವೈದ್ಯಕೀಯ ಸಂಘದ ! ಕಾರ್ಯದರ್ಶಿ 
ಡಾ. ಅನಿಲ್‌ಕುಮಾರ್‌ ಮುಖ್ಯ ಅತಿಥಿಗಳಾಗಿ ಬ೦ದಿದ್ದರು. ಶ್ರೀ ಬಿ. 
ಅಧ್ಯಕ್ಷತೆ ವಹಿಸಿದ್ದರು. ಗೌ| ಕಾಯದರ್ಶಿ ಎಂ. ನರಸಿಂಹ ಸ್ವಾಗತಿಸಿದ 
| ಟ್ರಸ್ಟ್‌ನ ಎನ್‌. ಶ್ರೀ ನಿವಾಸ ಪ್ರಸಾದ್‌ ಕಾರ್ಯಕ್ರಮ ನಡೆಸಿಕೊಟ್ಟರು. 


ಶ್ರದ್ಧಾಂಜಲಿ ಕಾರ್ಯಕ್ರಮಗಳು 


ಶ್ರದ್ಧಾಂಜಲಿ ಸ ಸಂಚಿಕೆಯಾಗುವಷ್ಟರಮಟ್ಟಿಗೆ ಈ ಅವಧಿಯಲ್ಲಿ 
ಇಬ್ಬರು ಗೌರವ ಸಲಹೆಗಾರರು ಮತ್ತು ನಾಡಿನ ಮೂವರು 


CL 


ಈ ಸಂಚಿಕೆ 
ಸಂಘ 


ಬ್ರೆ-ಡಿಸೆಂಬರ್‌ 2೦1 


ಗಣ್ಯರು ನಮ್ಮನ ಗಲಿದ್ದಾರೆ. ಸಂಘದ ಗೌರವ ಸಲಹೆಗಾರರೂ ಹಿತೈಷಿ ಹಿಗಳೂ 
ಮಾರ್ಗದರ್ಶಕರೂ ಆಗಿದ್ದ ಹಿರಿಯ ರಾಜಕೀಯ ಮುತ್ತದ್ದಿ pe 
ಕೃಷ್ಣಯ್ಯರ್‌ ಅವರು ದಿನಾಂಕ : 25-7-2011ರಂದು ನಮ್ಮನಗಲಿದರು. 
ಇನ್ನೊಬ್ಬ ಗೌರವ ಸಲಹೆಗಾರರೂ ನಾಡಿನ ಹೆಸರಾಂತ ಚಿಂತಕರೂ, ಕನ್ನಡ 
ನಾಡು-ನುಡಿ ಬಗ್ಗೆ ಕಾಳಜಿಯುಳ್ಳವರೂ, ಸಾಮಾಜಿಕ ಕಾರ್ಯಕರ್ತ ರೂ ಸಾಹಿತ್ಯ 
ಪೋಷಕರೂ ಹಲವು ಸಂಸ್ಥೆಗಳ ಮಾಜಿ ಅಧ್ಯಕ್ಷರೂ ಹಾಲಿ ಜಾನಪದ 
ಅಧ್ಯಕ್ಷರೂ, ಬಿಎಂಶ್ರೀ ಪ್ರತಿಷ್ಠಾನದ 'ಗೌರವಾಧ್ಯಕ್ಷರೂ ಆಗಿದ್ದ 
ನಾಡೋಜ ಡಾ.ಜಿ. ನಾರಾಯಣ ಅವರು 20- 11-11ರಂದು ನಮ್ಮನ್ನಗಲಿದರು. 
ಜೊತೆಗೆ ನಾಡಿನ ಹಿರಿಯ po ಮಾಜಿ ಸಚಿವರೂ ಆಗಿದ್ದ 
» ಹಿರಿಯ ರಾಜಕೀಯ ಚಿಂತಕರೂ 
ರ್ಯದರ್ಶಿಗಳೂ ಆಗಿದ್ದ ಪ್ರೊ ಎಚ್‌.ಆರ್‌. 
೦ಗ ಕಲಾವಿದ ಶ್ರೀ ಸವಿರಾಜು ಸುಗಮ 
ಜಯ ಪಾರ್ಥಸಾರಥಿ ಅವರುಗಳು ಈ 

. ಇವರುಗಳ ಆತ್ಮಕ್ಕೆ ಶಾಂತಿ ಕೋರಿ ಇವರುಗಳ 
೦ಧುಗಳಿಗೆ ಅಭಿಮಾನಿಗಳಿಗೆ ಅಗಲಿಕೆಯ ನೋವು ಭರಿಸುವ ಶಕ್ತಿ ಕೋರಿ 
ವಂತನಲ್ಲಿ ಪ್ರಾರ್ಥಿಸುತ್ತ ಉದಯಸೌರಭ ಈ ಸಂಚಿಕೆಯ ಮೂಲಕ 


ಪರಿಷತಿನ 
ಧಿ 


೨) 
ತೈ 
ಛ ತೆ 
೨) 
(Go 
A (4 
(69 
ಭ್ರ 
ಗ! 
[3 | 
a 


ದ್ಳಾ ನಪಿ 
ವಿ.ಎಸ್‌. ಕೃಷ್ಣಯ್ಯರ್‌ ಮತ್ತು ಎಂ. ಚಂದ್ರಶೇಖರ್‌ 
ಶ್ರದ್ಧಾಂಜಲಿ ಸಭೆ 
ದಿನಾಂಕ 7-8-2011ರಂದು ಸಂಘದ ಸಾಂಸ್ಕೃತಿಕ ಭವನದಲ್ಲಿ 
ಅಗಲಿದ ಈ ಇಬ್ಬರು ಮಹನೀಯರ ಗೌರವಾರ್ಥವಾಗಿ ಶ್ರದ್ಧಾಂಜಲಿ 


—— 


ಸಭಿಯನ್ನು ನಡೆಸಲಾಯಿತು. ಸಂಘದ ಗೌರವ ಸದಸ್ಯರೂ ಮಾಜಿ ಮೇಯರ್‌ 
ಅದ ನಾಡೋಜ ಜಿ. ನಾರಾಯಣ, ಮಾಜಿ ಸಚಿವರಾದ ಪಿ.ಜಿ.ಆರ್‌. 
ಸಿಂಧ್ಯ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಹೇಮಚಂದಸಾಗರ್‌, 
ಬಸವನಗುಡಿ ಕ್ಷೇತ್ರದ ಶಾಸಕರಾದ ಶ್ರೀ ರವಿ ಸುಬ್ರಹ್ಮಣ್ಯ, ನಗರಪಾಲಿಕೆ 
ಸದಸ್ಯರಾದ ಶ್ರೀ ಪಿ ಬಿ.ಎಸ್‌. 


ಎನ್‌. ಸದಾಶಿವ, ಎ.ಎಚ್‌. ಬಸವರಾಜ್‌ 
ರಕ ಸಮಿತಿ ಅಧ್ಯಕ್ಷರಾದ ಶ್ರೀ ಹೊ. 
ಚ lee ನ್ಯಾಷನಲ್‌ 
ರ್‌; ಲ್‌, ಸಮಾ 
ಎದ ಡಾ. ಸ್‌. ಭೂಪಾಲ್‌, 
ದಪ್ರೊ ಇಷ ವಿ. A 
ಭು, ಜಗದೀಶ ಕ್ಯ ಅವರುಗಳು ಭಾಗವಹಿಸಿ ಅಗಲಿದ 
ವರ ಸಾಧನೆ-ಸೇವೆ- -ವ್ಯಕ್ತಿತ್ಸಗಳನ್ನು 
ದಾಧಿಕಾರಿಗಳು ಉಪಸಿ ಸ್ಥಿತರಿದ್ದರು. 
ಎಂ. ನರಸಿಂಹ ನಿರ್ವಹಿಸಿದರು. 
ನಾಚರಣೆಯ ಗೌರವವನ್ನು ಸಲ್ಲಿಸಿ 
ಅಗಲಿದವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಲಾಯಿತು. 
ನಾಡೋಜ ಜಿ. ನಾರಾಯಣ ಅವರಿಗೆ ಗೌರವಪೂರ್ವಕ 
ಶ್ರದ್ಧಾಂಜಲಿ ಸಭೆ 
ಕೇವಲ 3 ತಿಂಗಳ ಹಿ೦ದೆ ತಮ್ಮ ಆತ್ಮೀಯ ಮಿತ್ರರಾಗಿದ್ದ ವಿ.ಎಸ್‌. 
ಕೃಷ್ಣಯ್ಯರ್‌ ಮತ್ತು ಎಂ. ಚಂದ್ರಶೇಖರ್‌ ಅವರ ಶ್ರದ್ಧಾಂಜಲಿ "ಸಭೆಯಲ್ಲಿ 
ಭಾಗವಹಿಸಿ ತಮ್ಮ “ನೋವನ್ನು ವ್ಯಕ್ತಪಡಿಸಿದ್ದ ನಾಡೋಜ ಜಿ ನಾರಾಯಣರೂ 
ಎಷ್ಟು ಬೇ? ಅದೇ ಸಾಲಿನಲ್ಲಿ ಸೇರುತ್ತಾರೆ. ಎಂದು ಯಾರೂ ಭಾವಿಸಿರಲಿಲ್ಲ. 
ಇವರು ುಗಳ ಅಗಲಿಕೆಯಿಂದ ಖಿನ್ನರಾಗಿದ್ದ ನಾರಾಯಣರು ಮೊದಲಿನ 
ವಲವಿಕೆಯನ್ನು ಕಳೆದುಕೊಂಡಿದ್ದುದನ್ನು ಹತ್ತಿರದಿಂದ ಬಲ್ಲವರು 


Ri ಸರು. ಇದೇ ನೆಪವೊ ಅಥವ ದೈವ ಏನಿನಮಕವೋ ಅನಾರೋಗ್ಯಕ್ಕೆ 


ಅವ 
\w © 
eWay ು ಪದಾ 
ರ 


ರ್‌ 


EEN ಬ.) ಲ -ಡಿಸೆ೦ಬರ್‌ 
ಉದಯ ಸೌರಭ ಮ 1 


ಒಳಗಾಗಿದ್ದವರು ದಿನಾಂಕ 20-11- 11ರಂದು ಆಸ್ಪತ್ರೆಯಲ್ಲಿ ಹೃದಯಾಘಾತ ತಕ್ಕೆ 
ಒಳಗಾಗಿ ವಿಧಿವಶರಾದು ದು ಕನ್ನಡಕ್ಕೆ ತುಂಬಲಾರದ ನಷ್ಟವಾಯಿತು. ಸಂಘಕ್ಕೆ 
ಒಂದೇ ವರ್ಷದಲ್ಲಿ ಇಬ್ಬರು. ಗೌರವ ಸದಸ್ಯ ರನ್ನು ಕಳೆದುಕೊಳ್ಳುವ 
ಭಾರ ಸೊದನಿನು ಇವರುಗಳ ಗದ ಮುನ್ನ ಡೆಯುತ್ತಿದ್ದ 
ಸಂಘಕ್ಕೆ ಒ೦ದು ರೀತಿಯಲ್ಲಿ ಹಿನ್ನಡೆಯಾಯಿತು. 

ದಿನಾಂಕ 27-11-11ರಂದು ಜಿ. ನಾರಾಯಣರ ಗೌರವಾರ್ಥ ಸಂಘದ 


ಸಭಾಂಗಣದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು. ಕರ್ನಾಟಕ ಸರ್ಕಾರದ 
ಯೋಜನಾ ಮಂಡಲಿ ಉಪಾಧ್ಯಕ್ಷರಾದ ಶ್ರೀ ರಾಮಚಂದ್ರಗೌಡ, 


ಸಾಹಿತಿಗಳಾದ ಪ್ರೊ. ಎಂ.ಎಚ್‌. ಕೃಷ್ಣಯ್ಯ ಗೊ.ರು. ಚನ್ನಬಸಪ್ಪ, ನಿವೃತ್ತ 


ನ್ಯಾಯಮೂರ್ತಿಗಳಾದ ಎ.ಜೆ. ಸದಾಶಿವ, ಮಾಜಿ ಉಪಮಹಾಪೌರರಾದ 
ಶ್ರೀರಾಮೇಗೌಡ ಮತ್ತು ಸಂಘದ ಅಧ್ಯಕ್ಷರಾದ ಬಿ. ಕೃಷ್ಣ ನಾರಾಯಣರ 
ಗೌರವವನ್ನು ಸ್ಮರಿಸಿದರು. ಅವರ ಸಾಧನೆಗಳನ್ನು ಮೆಲುಕು ಹಾಕಿದರು. 
ಅವರ ಆತ್ಮಕ್ಕೆ ಶಾಂತಿಕೋರಿ ಬಂಧುಗಳಿಗೆ ಮತ್ತು ಅಭಿಮಾನಿಗಳಿಗೆ 
ಅಗಲಿಕೆಯ ನೋವು ಸಹಿಸುವ ಶಕ್ತಿಕೋರಿ ಒಂದು ನಿಮಿಷದ 
ಮೌನಾಚರಣೆಯ ಗೌರವ ಸಲ್ಲಿಸಲಾಯಿತು. ಗೌ। ಕಾರ್ಯದರ್ಶಿ ಎಂ. ನರಸಿಂಹ 
ಸಭೆಯನ್ನು ನಡೆಸಿಕೊಟ್ಟರು. 


ನಾರಾಯಣರ ಪಾರ್ಥಿವ ಶರೀರಕ್ಕೆ ಸಂಘದ ಗೌರವ 


ದಿನಾಂಕ : 21-11-11ರಂದು ನಾರಾಯಣರ ಶರೀರವನ್ನು ಅವರ 
ಹುಟ್ಟೂರು ಮಂಡ್ಯಜಿಲ್ಲೆ ದೇಶಹಳ್ಳಿಗೆ ಕೊಂಡೊಯ್ದು ಸಮಾಧಿ 
ಮಾಡಲಾಯಿತು. ಈ ಸಂದರ್ಭದಲ್ಲಿ ಮನೆಯಿಂದ ಹೊರಟ ಪಾರ್ಥಿವ 


ಶರೀರವನ್ನು ಸಂಘಕ್ಕೆ ಬರಮಾಡಿಕೊಂಡು ಸಭಾಂಗಣದಲ್ಲಿ ಕೆಲಹೊತ್ತು 


ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಸಂಘದ ಅಧ್ಯಕ್ಷರು 
ಪದಾಧಿಕಾರಿಗಳು ಮತ್ತು ಕಾರ್ಯಸ ಮಿತಿ ಸದಸ್ಯರು ಹಾಗೂ ಸಿಬ್ಬಂದಿ ಮತ್ತು 
ವಿದ್ಯಾರ್ಥಿಗಳು ದರ್ಶನ ಪಡೆದು ಗೌರವ ಸ ಸಲ್ಲಿಸಿದರು. 


ಅಂತಿಮ ಯಾತ್ರೆ 


ನಂತರ ಉದಯಭಾನು ಕಲಾಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು 


ಹಾಗೂ ನಾರಾಯಣರು ಸ್ಥಾಪಿಸಿದ ಮೈಸೂರು ರಸ್ತೆಯ ಶಾರದಾ 


ಅಗಲಿದ ಚೇತನಗಳ ಶ್ರೀ ಸಾ ಸ್‌ ೃಷ್ಣಯ್ಯರ್‌ ಮತ್ತು 
ಶ್ರೀ ಎಂ. ಚಂದ್ರಶೇಖರ್‌ ಇವರುಗಳಿಗೆ ಶ್ರದ್ಧಾಂಜಲಿ 


ವಿದ್ಯಾಮಂದಿರ ಶಾಲೆಯಲ್ಲೂ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. 
ದಾರಿಯುದ್ದಕ್ಕೂ ಜಾನಪದಲೋಕ, 
ರಾಮನಗರ, ಚನ್ನಪಟ್ಟಣ, ಮದ್ದೂರುಗಳಲ್ಲಲ್ಲ 
ಅಭಿಮಾನಿಗಳು ಪುಷ್ಪಾಂಜಲಿ ಸಲ್ಲಿಸಿ 
ದರ್ಶನಪಡೆದರು. ಕೊನೆಯಲ್ಲಿ ದೇಶಹಳ್ಳಿಯಲ್ಲಿ ತ್‌ 
ನಾರಾಯಣ ಹುಟ್ಟಿದ ಮನೆಯಲ್ಲಿ ಅಂತಿಮ 
ದರ್ಶನಕ್ಕೆ ಇಡಲಾಗಿತ್ತು. ಮಂಡ್ಯ, ಮೈಸೂರಿನ | ಸ್ಯ 
ಸಾಹಿತಿಗಣ್ಯರ ರನೇಕರೊಂದಿಗೆ ಇಡೀ ಜಿಲ್ಲೆ, 
ಊರಿನವರೆಲ್ಲ ಭಾಗವಹಿಸಿ ಜನಸಾಗರವೇ 


ನಾಡೋಜ ಡಾ. ಜಿ. ನಾರಾಯಣ ಅವರಿಗೆ ಶ್ರದ್ಧಾಂಜಲಿ 


ಮಾಜಿ ಅಧ್ಯಕ್ಷರಾದ ಎನ್‌. ಆರ್‌. ಚಂದ್ರನ್‌ 
ಅವರ ಎರಡನೇ ಪುಣ್ಯಸ್ಮರಣೆ 


we 


ದಿನಾಂಕ : 16-07-2011ರಂದು ಸಂಜೆ ಸಂಘದ ಸಭಾಂಗಣದಲ್ಲಿ 
We: ಸ ಎನ್‌.ಆರ್‌. ಚಂದ್ರನ್‌ ಅವರ ಅಗಲಿಕೆಯ 
ಎರಡನೇ ವಷ ಭು ಪುಣ್ಯಸ್ಮರಣೆಯನ್ನು ನಡೆಸಲಾಯಿತು. ಸಂಘದ 
ಅಧ್ಯಕ್ಷರಾದ ಬಿ. ಕೃಷ್ಣ, ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ 
ಮಹಾಮಂಡಲಿಯ ಮಾಜಿ ಅಧ್ಯಕ್ಷರಾದ ಸಿ.ಪಿ. ಸುಬ್ಬರಾಜಶೆಟ್ಟಿ, 
ಓಂಕಾರ್‌ ಆಫ್‌ಸೆಟ್‌ ಪ್ರಿ೦ಟರ್ಸ್‌ನ ಕೆ.ಎನ್‌. ಹೇಮಾದ್ರಯ್ಯ ಶೆಟ್ಟಿ, 
ವಾಸವಿವಿದ್ಯಾನಿಕೇತನ ಸಂಸ್ಥೆಯ ಅಧ್ಯಕ್ಷರಾದ ತಲ್ಲಂ ವೆ೦ಕಟೇಶ 
ಮತ್ತು ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿ 
ಹಿಂದಿನ ಅಧ್ಯಕ್ಷರಿಗೆ ಗೌರವ ಸಲ್ಲಿಸಿದರು. ಸಂಘದ ದೇವರನಾಮ 
ವಿದಾ ವರ್ಥಿಗಳಿಂದ ಶ್ರೀ ಜಯರಾಮ ಅವರ ನೇತೃತ್ವದಲ್ಲಿ ಎಷ್ಟು 
ಸಹಸ ಸನಾಮವನ್ನೂ ರಾಮಕೃಷ್ಣ ಮಠದ ಶ್ರೀ ತಕ್ಷಕ ಎ 
ಸ್ವಸಹಾಯ ಸ ಸಂಘದ ಸದಸ್ತ ರಿಂದ ದೇವರನಾಮಗಳನ್ನು ಹಾಡಿಸುವ 
ಮೂಲಕ ಅಗಲಿದ ಆತ್ಮಕ್ಕೆ ಚಿರಶಾಂತಿಕೆನೀತ "ಆರಂಭದಲ್ಲಿ 
ಗೌ। ಕಾರ್ಯದರ್ಶಿ ಎಂ. ನರಸಿಂಹ ಚಂದನ್‌ ಅವರ ಸಂಘದ 
ಬೆಳವಣಿಗೆಯ ಸಾಧನೆಗಳನ್ನು ಸ್ಮರಿಸಿದರು. 


೬ 


ದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕಾರ್ಯಕ್ರಮ ಉದ್ಭಾಟನೆ 
ಮತ್ತು ಶಿಕ್ಷಕರ ದಿನಾಚರಣೆ 


ಸೇರಿತ್ತು ನಾರಾಯಣರ ಸಂತ ಜಾಗ ಅಃ 
ಸಮಾಧಿಯ ಪಕ್ಷದಲ್ಲೇ ಸಕಲ ಸರ್ಕಾರಿ ಹ ಹ | 
ೈದಲ್ಲೆ ವ ೦ದಿಗೆ ನಾರಾಯಣರ 
ಪಾರ್ಥಿವ ಶರೀರ ಮಣ್ಣಿನಲ್ಲಿ ಲೀನ 
ವಾಯಿತು. ಅಂತಿಮಯಾತ್ರೆಯಲ್ಲಿ ಸಂಘದ 
ಅಧ್ಯಕ್ಷ ಬಿ. ಕೃಷ್ಣ ಗೌ| ಕಾರ್ಯದರ್ಶಿ ಎಂ. 
ಕಾರ್ಯದರ್ಶಿ 
ಸೋಮಶೇಖರ್‌, ಉಪಾ ಧ್ಯಕ್ಷ ಶ್ರೀನಿವಾಸ್‌ 
ಉದಯಸೌರಭ ಸಂಪಾ ನದ ಡಾ. ನಾ. 
ಮುಂತಾದವರು 


Ri ಸಹ 


ಗೀತಾಚಾರ್ಯ 
ಭಾಗವಹಿಸಿದ್ದರು. 


5 


ನಮ್ಮನ್ನಗಅದ ನಮ್ಮವರು 


೫ ಬೆ. ಗೋ. ರಮೇಶ್‌ 


ವಿ.ಎಸ್‌. ಕೃಷ್ಣಯ್ಯರ್‌, ಜನನ : 6-1-1923 - ನಿಧನ: 25-7-2011 
ಆಯುಷ್ಯ ಪುರಾ ತಮ್ಮನ್ನು ಸಾರ್ವಜನಿಕ ಬದುಕಿಗೆ ಅರ್ಪಿಸಿಕೊಂಡ ಶ್ರೀ ಕೃಷ್ಣಯ್ಯರ್‌ ಸ್ವಾತಂತ್ರ್ಯ ಹೋರಾಟಗಾರರಾಗಿ 1942ರ ಕ್ವಿಟ್‌ 
ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದರು. 1962ರಲ್ಲಿ ಬೆ೦ಗಳೂರು ನಗರದ Rosin 1970ರಿಂದ ಮೂರು ಅವಧಿಗೆ 
ವಿಧಾನಪರಿಷತ್ತಿನ ಸದಸ್ಯರಾಗಿಯೂ ಇದ್ದು ಜನಪರ ಕಾಳಜಿ ವಹಿಸಿ ಸೇವೆ ಸಲ್ಲಿಸಿದರು. ಶ್ರೀ ರಾಮಕೃಷ್ಣ ಹೆಗಡೆ ಮಂತ್ರಿ ಮಂಡಲದಲ್ಲಿ 
ನಗರಾಭಿವೃದ್ಧಿ ಸ ಸಚಿವರಾಗಿದ್ದರು. 1984ರಲ್ಲಿ ಲೋಕಸಭಾ ಸದಸ್ಯರಾಗಿ ರಾಜ್ಯಪರ ಹಲವು ಯೋಜನೆಗಳನು ಅನುಷ್ಠಾನಕ್ಕೆ ತಂದರು. ಬೆಂಗಳೂರಿನ 
ಹಲವು ಶಿಕ್ಷಣ ಸಂಸ್ಥೆಗಳೊಡನೆ ಸ ಸಂಪರ್ಕವಿಟ್ಟುಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣಕೊಡಿಸ ಲು ಶ್ರಮಿಸಿದರು. 


ತಮ್ಮ ಬಾಳು ಪೂರ್ಣ ನೊಂದವರ ಹಾಗೂ ಶೋಷಿತ ವರ್ಗದ ಜನರಿಗಾಗಿ ದುಡಿದ ಇವರ ಸೇವೆ ಅನುಪಮ. ದಿ ನ್ಯಾಷನಲ್‌ ಕೋ 
ಅಪರೇಟಿವ್‌ ಬ್ಯಾಂಕಿನ ಸಂಸ್ಥಾಪಕರಲ್ಲಿ ಒಬ್ಬರಾದ ಇವರು ಆ ಬ್ಯಾಂಕಿನ ಅಧ್ಯಕ್ಷರೂ ನಿರ್ದೇಶಕರೂ ಆಗಿ ಹಲವು ದಶಕಗಳ ಕಾಲ ದುಡಿದರು. 
ಸದಾ ಸಮಾಜಮುಖಿಯಾಗಿದ್ದ ಕೃಷ್ಣಯ್ಯರ್‌ ಈ ನಾಡುಕಂಡ ಒಬ್ಬ ಅಪರೂಪದ ಸಮಾಜ ಸೇವಕರು. 


ಮಂಜ 


ಜುಲ್ಲೆ-ಡಿಸೆಂಬರ್‌ 2೦1 


ಎಂ. ಚಂದ್ರಶೇಖರ್‌, ಜನನ : 18-8-1929 - ನಿಧನ : 30-7-2011 


ಆಗರ್ಭ ಶ್ರೀಮಂತರಾಗಿ ಜನಿಸಿ ಸರಳ ಜೀವನ ನಡೆಸುವವರು ವಿರಳಾತಿ ವಿರಳ. ಅಂಥವರಲ್ಲಿ ಒಬ್ಬರು ಶ್ರೀ ಚಂದ್ರಶೇಖರ್‌. ಇವರು ಬಿ.ಇ. 

ಪದವೀಧರರಾಗಿ ಕೆಲಕಾಲ ಉದ್ಯೋಗದಲ್ಲಿದ್ದರು. ಬಳಿಕ ಸಾರ್ವಜನಿಕ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡರು. 

1975ರಲ್ಲಿ ತುರ್ತುಪರಿಸ್ಥಿತಿ ಕಾಲದ ಸೆರೆ ವಾಸದಲ್ಲಿದ್ದರು. ಶ್ರೀರಾಮಕೃಷ್ಣ ಹೆಗಡೆಯವರ 

ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿಯೂ ಶ್ರೀ ಬೊಮ್ಮಾಯಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿಯೂ ಸೇವೆ ಸಲ್ಲಿಸಿದರು. 

ಶ್ರೀರಾಮಕೃಷ್ಣ ಸರ ಶಿಕ್ಷಣ ತಂ ಸ್ಥಾಪಕರಾಗಿ ಅಂಗವಿಕಲ, ಬುದ್ಧಿಮಾಂದ್ಯ ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮಿಸಿದರು. ಕನ್ನಡ ಸಾಹಿತ್ಯದಲ್ಲಿ 
ಚಾರ ವೇದಿಕೆ ಹುಟುಹಾಕಿ ಆ ಮೂಲಕ ಹಲವು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು 

ನಡೆಸಿಕೊಂಡು ಬಂದರು. ಸರಳತೆಗೆ ಇನ್ನೊಂದು ಹೆಸರಾಗಿದ್ದವರು ಚಂದ್ರಶೇಖರ್‌ 


ನಾಡೋಜ ಡಾ. ಜಿ. ನಾರಾಯಣ, ಜನನ : 2-9-1923 - ನಿಧನ : 20-11-2011 

ಮದ್ದೂರು ತಾಲ್ಲೂಕಿನ 00ಳ್ಳಿಯಲ್ಲಿ ಜನಿಸಿದ ನಾರಾಯಣರವರು ಪೌಢಶಾಲೆ ಓದುತ್ತಿದ್ದಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡರು. 

ಕಿಟ್‌ ಇಂಡಿಯಾ ಚಳವಳಿ ಕಾಲದ 3 ತಿಂಗಳು ಸೆರೆವಾಸ ಅನುಭವಿಸಿದರು. ಗಾಂಧೀಜಿ ೨೪೯... "ಪಭಾವಿತರಾದ ಶ್ರೀ ನಾರಾಯಣ 

ಪತ್ರಿಕೋದ್ಯಮಿಯಾಗಿ 1951ರಲ್ಲಿ ವಿನೋದ ಎಂಬ ಹಾಸ್ಕಕ್ಕೇ ಮೀಸಲಾದ ಮಾಸ ಪತ್ರಿಕೆ ಆರಂಭಿಸಿದರು. 60 ವರ್ಷಗಳ ಕಾಲ ಈ ಪತ್ರಿಕ ನಡೆಸಿದರು. 

ನಾರಾಯಣರು ಸದಾ ಸಮಾಜಮುಖಿಯಾಗಿದ್ದರು. ಇವರ ಸೇವಾ ವ್ಯಾಪ್ತಿ ಎಶಾಲ. ಲನ ವಿಕ್ರಮಗಳನ್ನು ಸ್ಥಾಪಿಸಿದ ಸಾಧಕರು. 
ಬೆ೦ಗಳೂರು ನಗರದ ಮಹಾಪೌರರಾಗಿ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ 9 ವರ್ಷಗಳ ಕಾಲ ಅಧ್ಯಕರಾಗಿ, ಕರ್ನಾಟಕ ಗಮಕ ಕಲಾಪರಿಷತ್ತಿಗೆ 20 


| 
(1 
(1 
[| 
[3 
|e) 
1 
J 
2 
| 
ಸ್‌ 
ಎ 3 
tl 
(3, 
7 
1 
] 


ಇ ನ Cd 
ವರ್ಷಗಳ ಕಾಲ ಅಧ್ಯಕ್ಷರಾಗಿ. ಪತಿಕಾ ಅಕಾಡೆಮಿ ಅಧ್ಯಕ್ಷರಾಗಿ ಕನ್ನಡ ಅಭಿವೃದ್ಧಿಗೆ ಪ್ರಾಧಿಕಾರದ ಅಧ್ಯಕ್ಷರಾಗಿ ಹಾಗೂ ಕರ್ನಾಟಕ ಗ] 
ಪರಿಷತಿನ ಅಧ್ಯಕ್ಷರಾಗಿ ಸಾರ್ಥಕ ಸೇವೆ ಸಲ್ಲಿಸಿದರು. ರಾಜಧಾನಿ "ದೆಹಲಿಯಲ್ಲಿ 0ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿದರು. ಸಾ 


ಪರಿಷತ್ತಿನ ಜಿಲ್ಲಾ ಶಾ ಖೆಗಳನ್ನು ತೆರೆದರು. ಬಿಎಂಶೀ ಪತಿಷ್ಠಾನದ ಗೌರವ ಅಧ್ಯಕ್ಷರು ಹಾಗೂ ಉದಯಭಾನು ಕಲಾಸಂಘದ ಗೌರವ 
ಸದಸ್ಯರು. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರೇಟ್‌, ನಾಡೋಜ. ಕನ್ನಡಶ್ರೀ ಮೊದಲಾದ ಪಶಸ್ತಿಗಳು ಬಂದಿದ್ದವು. 


ಕ ಅ ಹ ಯಂ ರ ತ್‌್‌ ಹ ದ 


J 


ಬಸವನಗುಡಿ ಜಿ. ನಟರಾಜ್‌, ಜನನ : 1943 - ನಿಧನ : 201 


Co ಇಂತ ey ಬ್ಯಾ eV) ಘ್‌ ed 
ನಟ ರವ ಟಕದ ಖಾತ ಪಿಟೀಲು ವಾದಕರು. ತಾಯಿ ರತ್ನಮ್ಮ, ಪೊ, ಎಚ್‌.ವಿ. ಕೃಷ್ಣಮೂರ್ತಿ 
ಅಲಫದ ಸದ ಸ್ಮರಾಗಿದ್ದ ಶ್ರೀ ಓರ್‌ w Bie ಕ್ರ ಆಧಿ ನ ತ್‌ ದೇ ಜದ ಹಿಟೀ er" po 
\ed kd ಜಿ. ತ್ರ ಒಆ ಕೆ ಲ 
ತು ರಃ ಧದ್ರಯ ಇವರಲಿ ಸಂಗೀತ ವಿದಾಭಾಸ ಮಾಡಿದರು. ಕರ್ನಾಟಕ ಹಾಗೂ ಹಿಂದೂ ನಿ ಸಂಗೀತ ಎರಡೂ ಪಕಾರಗಳಲ್ಲಿ 
ಮ ಟಿ ೬. ಖೀ Re pe ERS "(ಬಟಟಕ “ಇ ೪ Ww « ಕ 
ಹ ತೆಗೆ ತನಿ ಪಿಟೀಲು ವಾದನದಲ್ಲಿಯೂ ಪಾರಂಗತರಾಗಿದ್ದರು 1952ರಲ್ಲಿ ಇವರು ಪ್ರಥಮ ಬಾರಿಗೆ 


ಪಾ — ೧೯೮ - 
ನಿಪುಣರಾಗಿದ ನಟರಾಜ್‌ ವಿಕ್ಷವಾದ್ದಿಎ ಜ & 
| ಎ ಕ ॥ | ಜಃ 
ಕ ಹ ತ್ಯಾ ಕತೆ ee 2 ~ | - 
ಸಂಗೀತ ಕಾರ್ಯಕಮ ನೀಡದರು ಕೆಂಪೇಗೌಡನಗರ ಣೆಯಲ್ಲಿ ] 
ರಾ ವ ಬಡಾ ಉತಾರ ಪಿ ವ ಷ್‌ಶಸಿ ಮೆ 
ಇವರಿಗೆ ಕನಾ ೯೬ ಕ್ತ ಸಂಗೀ ೇತ ಮೆತು ನೃತ್ತಿ ಅಕಾಡೆಮಿಯ wear ೪ ಅಗ 


ತ 
ಬಂದಿದವು. 
ಶ್ರ 


ರ್ಶ: ಜನನ : 25-11-1936 - ನಿಧನ: 6-6-2011 
ಶ್ರೀ ವಿ.ಆರ್‌. ಕೃಷ್ಣಮೂತಿ 


ತ 
ರ್ವಾಟಕ ಬ್ರಾಹ್ಮಣ ಮಹಾಸಭಾ ಕಾರ್ಯಕಾರಿ ಸಮಿತಿ ಸಕ್ರಿಯ ಸದಸ್ಯರು 


` ಶ್ರ ಕರ್‌ ಸೇವಕರು. ಅಖಿಲ 
9: ಸಮೂತಿ ನಿಜ ಸ್‌ ತವಕ ಗಳಿಗೆ 
ತಾತ ಕಷ ಸಹಾಯಕ ಕಾರ್ಯದರ್ಶಿಗಳಾಗಿ. ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ದ್ದರು. ಅವಕಾಶ ವಂಚಿತ ಲ. (ಓಜ 
ಉದಯಭಾನು ಕಲಾಸಂಘದ ಸಿಹಿ ಎಳ 54 ಏಅಯನ್‌ ಲಯ ಆರ್‌.ಕೆ. ಅ ಸೆ 
a ಚಹನ ತಮನು, ತೊಡಗಿಸಿಕೊಂಡಿದ್ದರು. ಸಿ೦ಗಳೂರು ಪಶ್ಚಿಮ ಲಯನ್ಸ್‌ ಕ್ಷಬ್‌ ನೃ ಟಿ ಇಯ ಡಿ 
ಏದ್ಯಾದಾನ ಕಾರ್ಯದಲ್ಲ ನ್ನು ಸವನಗುಡಿ ಹಿರಿಯ ನಾಗರಿಕರ ಚಟುವಟಿ ಕೆಗಳ ಮು! ಸಮಾಜ ನ 


ಳಲಿ ಸಕಿಯವಾಗಿ ತೊಡಗಿಸಿಕೊಂಡಿದರು. ಬ 


ಮುಂದಿನ ತಲೆಮಾರಿಗೆ ಆದರ್ಶ. ಇವರೆಲ್ಲರ 


ಉದಯ ಸೌರಭ ಹ ವ ದ್ದ ರಾನಾ ್ಪ 


ಕಾರ್ಯಕ್ರಮಗಳು 


ಶಿಕ್ಷಕರ ದಿನಾಚರಣೆ ಮತ್ತು ಉಚಿತ ಪ ಪಾಠದ ಉದ್ಭಾಟನೆ 


ಸಂಘ ನಿರಂತರವಾಗಿ ನಡಕೊಂಡು ಬಂದಿರುವ 4 ಪಾಠದ 
ಉದ್ಭಾಟನೆಯನ್ನು ಶಿಕ್ಷಕರ ದಿನಾಚರಣೆ ಅಂಗವಾಗಿಸಂಘದ ಸಭಾಂಗಣದಲ್ಲಿ 
ನೆರವೇರಿಸಲಾಯಿತು. 5-9-11ರ ಸಂಜೆ ನಿವೃತ್ತ ನ್ಯಾಯಮೂರ್ತಿ ಎ.ಜೆ. 
ಸದಾಶಿವ ಅವರು ಉದ್ರಾಟಿಸಿ ಸಂಘದ ಶಕ್ಷಣ. ಸೇವೆಯನ್ನು ಶ್ಲಾಘಿಸಿದರು. 
ಸರ್ಕಾರದ ನಿವೃತ್ತ ಕಾರ್ಯದರ್ಶಿಗಳಾದ ಹಿ.ಬಿ. ಷನ ಆಶಯನುಡಿ 
ಗಳನ್ನಾಡಿದರು. ಹಿಂದಿನ ಸಾಲಿನ ಪಾಠದಿಂದ ಉತ್ತಮ ಅಂಕ ಗಳಿಸಿದ್ದ 
ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿದರು. ಸಂಘದ ಅಧ್ಯಕ್ಷರಾದ 
ಬಿ. ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು 
ಮತ್ತು ಅಧ್ಯಾಪಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಗೌ| ಕಾರ್ಯದರ್ಶಿ 
ಎಂ. ನರಸಿಂಹ ಸ್ವಾಗತ ಕೋರಿದರು. 


ದೇವರನಾಮ ತರಗತಿ ಉದ್ರಾಟನೆ 


ಸಂಘವು ಸಾರ್ವಜನಿಕರಲ್ಲಿ ಧಾರ್ಮಿಕ ಆಸಕ್ತಿ ಬೆಳೆಸಲು ಆ ಮೂಲಕ 
ನೈತಿಕಶಕ್ತಿ ಪಡೆದುಕೊಳ್ಳಲು ಅನುಕೂಲವಾಗುವಂತೆ ದೇವರನಾಮ 
ತರಗತಿಗಳನ್ನು ನಡೆಸಿಕೊಂಡು ಬರುತ್ತಿದೆ. ಇದಕ್ಕೆ ಸಾರ್ವಜನಿಕರ ಪ್ರೋತ್ಸಾಹ 
ಉತ್ತಮವಾಗಿದೆ. ಇದರಲ್ಲಿ ವಿಷ್ಣುಸಹಸ್ತ ನಾಮ ಸೌಂದರ್ಯಲಹರಿ 
ದೇವರನಾಮ ಇತ್ಯಾದಿಗಳನ್ನು ಪ್ರತ್ಯೇಕವಾಗಿ ಕಲಿಸಲಾಗುತ್ತದೆ. 
ಇವುಗಳೊಂದಿಗೆ ಆದಿತ್ಯಹೃದಯ ಮತ್ತು ಶಾಂತಿಮಂತ್ರಗಳನ್ನು ಕಲಿಸುವ 
ಉಚಿತ ತರಗತಿಗಳನ್ನು ಆರಂಭಿಸಲಾಗಿದ್ದು ದಿನಾಂಕ : 27-7-11ರಂದು 
ಸಂಘದ ಸಭಾಂಗಣದಲ್ಲಿ ರಾಮಕೃಷ್ಣ ಆಶ್ರಮದ ಸ್ವಾಮಿ ಹರ್ಷಾನಂದಜಿ 
ಅವರು ಉದ್ಭಾಟಿಸಿದರು. ಇದರೊಂದಿಗೆ ಸ್ವಾಮೀಜಿಯವರು ಸೌಂದರ್ಯಲಹರಿ 
ಕೂತು ವ್ಯಾಖ್ಯಾನವನ್ನು ಮಾಡಿದ್ದಲ್ಲದೆ “ಸೌಂದರ್ಯ ಲಹರಿ' ಕಲಿತ 
ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ವಿತರಿಸಿದರು. ಸಂಘದ ಅಧ್ಯಕ್ಷರಾದ ಬಿ. 
ಕೃಷ್ಣ ಅಧ್ಯಕ್ಷತೆ ವಹಿಸಿದ್ದರು. ತರಗತಿ ಅಧ್ಯಾಪಕರಾದ ಎಸ್‌. ಜಯಾ ೫ 
ಕಾರಕ್ರಮ ನಿರೂಪಿಸಿದರು. 


ಕಂಪ್ಯೂಟರ್‌ ತರಬೇತಿಯ 5ನೇ ತಂಡದ ಉದ್ಭಾಟನೆ 

ಸಂಘವು ಯುವಜನರಲ್ಲಿ ಸ್ವಯಂ ಉದ್ಯೋಗ ಸಲ್ಲಿಸಿಕೊಳ್ಳುವ 
ಅನುಕೂಲಕ್ಕಾಗಿ ಕಂಪ್ಯೂಟರ್‌ ಕಲಿಕಾ ತರಗತಿಗಳನ್ನು ನಡೆಸಿಕೊಂಡು 
ಬರಲಾಗುತ್ತಿದ್ದು ಈಗಾಗಲೇ ನಾಲ್ಕು ತಂಡದಲ್ಲಿ 200 ಕ್ಕೂ ಹೆಚ್ಚು ಜನ 
ಯುವಕ-ಯುವತಿಯರು ತರಬೇತಿ ಪಡೆದಿರುತ್ತಾರೆ. ಪ್ರಸಕ್ತ ವರ್ಷದಲ್ಲಿ 
5ನೇ ತಂಡದ ತರಬೇತಿಯನ್ನು ದಿನಾಂಕ 3-7-11ರಂದು ಸಂಘದ 
ಸಭಾಂಗಣದಲ್ಲಿ ರೊಟೇರಿಯನ್‌. ಶ್ರೀ ಸುರೇಶ್‌ ಅವರಿಂದ ಉದ್ಭಾಟನೆ 
ಮಾಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಿಂದಿನ ತಂಡದ ಫಲಾನುಭವಿ 
ಗಳಿಗೆ ಕನ್ನಡ ಸಂಸ್ಕೃತಿ ಇಲಾಖೆಯ ಉಪಕಾರ್ಯದರ್ಶಿಗಳಾದ ಕೆ. ಸುಧಾಕರಶೆಟ್ಟ 
ಅವರು ಪ್ರಮಾಣ ಪತ್ರಗಳನ್ನು ಎತರಿಸಿದರು. ಹಿರಿಯ ಪತ್ರಕರ್ತರಾದ 
೨ ಡಾ. ವಿಜಯ ಆಶಯ ನುಡಿಗಳನ್ನಾಡಿದರು. ಸಂಘದ ಅಧ್ಯಕ್ಷರಾದ 

ಬಿ. ಕೃಷ್ಣ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಗಳು ಕಾರ್ಯದರ್ಶಿ ಎಂ. ನರಸಿಂಹ 
ಸ್ವಾಗತಕೋರಿದರು. ಶ್ರೀ ತಿಮ್ಮರಾಜ್‌ ವಂದಿಸಿದರು. ಕ೦ಪ್ಯೂಟರ್‌ ಶಿಕ್ಷಕಿ 
ದಿ ದಾಕ್ಷಾಯಿಣಿ ಕಾರ್ಯಕ್ರಮ ನಿರೂಪಿಸಿದರು. 


ಉಚಿತ ಕಣ್ಣು ಪರೀಕ್ಷೆ ಮತ್ತು ಪೊರೆ ಶಸ್ತ್ರಚಿಕಿತ್ಸೆ ಶಿಬಿರ 

ಉದ ಟು ಕಲಾಸಂಘ, ಗವಿಪುರ ಸಾಲು ಛತ್ರಗಳ ಎದುರು, 
ರಾಮಕೃಷ್ಣ ಮಠ ಹಿಂಭಾಗ ಕೆಂಪೇಗೌಡನಗರ, ಬೆಂಗಳೂರು-560 019 
ಇದರ ಆಶ್ರಯದಲ್ಲಿ ಕಣ್ಣಿನ ಖಾಯಿಲೆಗಳ ನಿವಾರಣೆಯಲ್ಲಿ ಪರಿಣತಿ 
ಗೊಂದಿ ರಾಜಾಜಿನಗರದ ನಾರಾಯಣ ನೇತ್ರಾಲಯದ ಸಹಕಾರದಿಂದ 

ತಿ ತಿಂಗಳ 2ನೆಯ ಮತ್ತು 4ನೇ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 
12 ಗಂತಿ 1 ಉದಯಭಾನು ಕಲಾಸಂಘದ ಸಭಾಂಗಣದಲ್ಲಿ ಕಣ್ಣು 
ಪರೀಕ್ಷೆ ಮತ್ತು ಪೊರೆ ಶಸ್ತ್ರ ಚಿಕಿತ್ಸೆ ಶಿಬಿರಗಳನ್ನು ನಿರಂತರವಾಗಿ ಗಿ ನಡೆಸಿಕೊಂಡು 
ಬರಲಾಗಿದೆ. ಇಲ್ಲಿಯವರಗೆ 31 ಶಿಬಿರಗಳನ್ನು ಯಶಸ್ವಿಯಾಗಿ 
ಆಯೋಜಿಸಲಾಗಿದ್ದು, 2148 ಮಂದಿ ಪ್ರಯೋಜನ ಪಡೆದಿದ್ದು 713 "ಮಂದಿಗೆ 
ಪೊರೆ ಶಸ್ತ್ರ ಚಿಕಿತ್ಸೆ "ಒದಗಿಸಲಾಗಿದೆ. 33ನೆಯ ಶಿಬಿರವು ತಾ| 14-08- 
2011ರಂದು ನಡೆಯಿತು. ಈ ಶಿಬಿರಗಳ ಲಾಭ ಪಡೆಯಲು ಆಸಕ್ತಿಯಿರುವ 
ನಗರದ ಅಶಕರು, ಅವಕಾಶವಂಚಿತರು ಹಾಗೂ ಕೊಳಚೆ ಪ್ರದೇಶದ 
ಎಲ್ಲ ನಾಗರಿಕರು ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಆಸಕ್ತರು 
ಮುಂಚಿತವಾಗಿ ಸಂಘದ ಕಛೇರಿಯಲ್ಲಿ ವಿವರಗಳನ್ನು ನೋಂದಾಯಿಸಿ 
ಕೊಳ್ಳಬೇಕು ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ನಾರಾಯಣ 
ನೇತ್ರಾಲಯದಲ್ಲಿ ನಡೆಸ ಲಾಗುವುದು. ಶಸ್ತ ನಚತೆಗ ಒಳಪಡಬೇಕಾದರೆ 
ಮಧುಮೇಹ ಮತ್ತು ರಕ್ತದ ಒತ್ತಡದಿಂದ ಮುಕ್ತವಾಗಿರಬೇಕು ಅಥವಾ 
ನಿಯಂತ್ರಣದಲ್ಲಿರಬೇಕು. 
oN 


ನಾಗರಿಕ ಆರೋಗ್ಯ ಪಾಲನಾ ಉಪಸಮಿತಿಯ ಸಂಚಾಲಕರಾದ 
ಶ್ರೀ ಜಿನಾಗರಾಜ್‌ ಅಥವಾ ಶ್ರೀ ಎಚ್‌.ಎಸ್‌.ಕಪಿನಯ್ಯ, 
ಉದಯಭಾನು ಕಲಾಸಂಘ ಗವಿಪುರ ಸಾಲು ಛತ್ರಗಳ ಎದುರು. 
ರಾಮಕೃಷ್ಣ ಬಡಾವಣೆ, i ಬೆಂಗಳೂರು-560 019 
ಅವರನ್ನು ಸ ಪರ್ಕಿಸಬಹಾದು. 
ದೂರವಾಣಿ ಸಂಖ್ಯೆ y 43232127001 .! 
9448616964 | 
NS 
ಉದಯಭಾನು ಉನ್ನತ ಅಧ್ಯಯನ ಕೇಂದ್ರದ ಕಾರ [ಕ್ರಮಗಳು 
ಕಳೆದ ವರ್ಷ ನಲಗ ಉದಯಭಾನು ಉನ್ನತ ವ 
ಕೇಂದ್ರ ಸಾಕಷ್ಟು ಚಟುವಟಿಕೆಯಿಂದಿದ್ದು ಅನೇಕ ಉಪಯುಕ್ತ ಕಾರ್ಯಕ್ರಮಗಳನ್ನು 
ನಡೆಸಿಕೊಂಡು ಬರುತ್ತಿದೆ. ಈ ಅವಧಿಯಲ್ಲಿ ಹಲವು ವಿಶೇಷ ೪ ಉಪನ್ಯಾಸ 


ಗಳನ್ನು ಮತ್ತು ಕನ್ನ ಡದಲ್ಲಿ ವಿಜ್ಞಾನ ಸಂವಹನೆ ಕುರಿತ ವಿಚಾರಗೋಷ್ಠಿಯನ್ನು 
ಸಂಘಟ. 


ಅಂತರರಾಷ್ಟ್ರೀಯ ರಸಾಯನ ಶಾಸ್ತ್ರ ವಷ 


ನ್ಯಾಷನಲ್‌ ಕಾಲೇಜಿನ ಬಿ.ಎ. ಜಗದೀಶ್‌ ee: ಕೇಂದ್ರದ 
ಸಹಕಾರದಲ್ಲಿ ಉದಯಭಾನು ಉನ್ನತ ಅಧ್ಯಯನ ಕೇಂದವು 24-09- 
11ರಂದು ಜಯನಗರದ ನ್ಯಾಷನಲ್‌ ಕಾಲೇಜಿನಲ್ಲಿ ರಸಾಯನಶಾಸ್ತ್ರ 
ವರ್ಷಾಚರಣೆಯನ್ನು ನಡೆಸಿತು. ದಯಾನಂದ ಸಾಗರ ಕಾಲೇಜಿನ 
ಬಯೋಕೆಮಿಸ್ಟ್ರಿ ne ಮುಖ್ಯಸ್ಥ ರಾದ ಡಾ. ಕೆ.ವಿ. ರಮೇಶ್‌ ಅವರು 
ಉದ್ಭಾಟನೆ ಮಾಡಿ ಪೀಠಿಕಾ ಭಾಷಣ ಮಾಡಿದರು. ನ್ಯಾಷನಲ್‌ ಕಾಲೇಜಿನ 
ಅಧ್ಯಕ್ಷರಾದ ಡಾ. ಎ.ಎಚ್‌. ರಾಮರಾವ್‌ ಅವರು ಅಧ್ಯಕ್ಷತೆ ವಹಿಸಿದ್ದರು. 
ಉದಯ ಕಲಾಸಂಘದ ಉನ್ನತ ಅಧ್ಯಯನ ಕೇಂದ್ರದ” ನಿರ್ದೇಶಕರಾದ 


ಡಾ. ಎಚ್‌.ಆರ್‌. ರಾಮಕೃಷ್ಣರಾವ್‌ ಮತ್ತು ಕಾರ್ಯದರ್ಶಿ ಎಂ. ನರಸಿಂಹ 
ಮುಖ್ಯ ಅತಿಥಿಗಳಾಗಿದ್ದರು. 


ವೇಗಗಣಿತಕ್ಕೆ ವೇದ ಗಣಿತ 


. ಉನ್ನತ ಅಧ್ಯಯನ ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಿಂದ 
ವಿದ್ಯಾರ್ಥಿಗಳಿಗಾಗಿ ಧಾರವಾಡದ ಕರ್ಷ ಜ್ಞಾ ಸಂಸ್ಥೆ ಸಂಸ್ಥಾಪಕರಾದ 
ಶ್ರೀಮತಿ ಸಿ. ಮಂಗಲಮೋಹನರಾವ್‌ ದಾಂಡೆವಾಲೆ ಅವರಿಂದ ಮೇಲ್ಮಂಡ 
ವಿಶೇಷ ಉಪನ್ಯಾಸವನ್ನು 12-9-11ರಂದು ಸಂಘ ಸಾಂಸ್ಕೃತಿಕ ಭವನದಲ್ಲಿ 
ಏರ್ಪಡಿಸಿತ್ತು. ಜಯನಗರ ವಿಜಯಾ ಪದವಿಪೂರ್ವ ಕಾಲೇಜಿನ 
ಪ್ರಾಚಾರ್ಕರದ ಟಿ.ವಿ. ಗೋವಿಂದಪ್ಪ ಮುಖ್ಯ ಅತಿಥಿಗಳಾಗಿದ್ದರು. ವಿಭಾಗದ 
ಡೀನ್‌ ಎಸ್‌.ಎ. ಶ್ರೀಕಂಠ ಮತ್ತು ನಿರ್ದೇಶಕರು ಕಾರ್ಯಕ್ರಮ ನಿರ್ವಹಿಸಿದರು. 


ಉನ್ನತ ಅಧ್ಯಯನ ಕೇಂದ್ರದ ವಾರ್ಷಿಕೋತ್ಸವ ಮತ್ತು 
"ಉನ್ನತ ಅಧ್ಯಯನ ಮಾಲೆ' ಪುಸ್ತಕ ಬಿಡುಗಡೆ ಸಮಾರಂಭ 

ಉದಯಭಾನು ಉನ್ನತ ಅಧ್ಯಯನ ಕೇಂದ್ರದ ಪ್ರಥಮ 
| ವಾರ್ಷಿಕೋತ್ಸವವನ್ನು 24-7-11ರಂದು ಸಂಘದ ಭವನದಲ್ಲಿ ವಿಭಿನ್ನವಾಗಿ 
ನಡೆಸಲಾಯಿತು. ಅಧ್ಯಯನ ಕೇಂದ್ರದ ವಿವಿಧ ವಿಭಾಗಗಳಿಂದ ಐದು 
' ವಿಭಿನ್ನ ವಿಷಯಗಳನ್ನು ಕುರಿತ ಪುಸ್ತಕಗಳನ್ನು "ಉನ್ನತ ಅಧ್ಯಯನ 
'ಮಾಲೆ'ಯಲ್ಲಿ ಬಿಡುಗಡೆ ಮಾಡಲಾಯಿತು. ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ 
ಫ್ರೊ: ಎಂ.ಎಚ್‌. ಕೃಷ್ಣಯ್ಯ ಪುಸ್ತಕ ಬಿಡುಗಡೆ ಮಾಡಿದರು ಪಸಿದ್ಧ 
ಜ್ಞಾನಿಗಳೂ ಪಿ.ಆರ್‌.ಎಲ್‌. ಕೌನ್ನಿಲ್‌ನ ಅಧ್ಯಕ್ಷರೂ ಆದ 
ಫ್ರೊ. ಯು.ಆರ್‌.ರಾವ್‌ ಉದ್ರಾಟನೆ ಮಾಡಿದರು. ಪ್ರಸಿದ್ಧ ಸಂಶೋಧಕರಾದ 
ಢಾ. ಎಂ. ಚಿದಾನಂದಮೂರ್ತಿ ಮುಖ್ಯ ಅತಿಥಿಗಳಾಗಿದ್ದರು. ಹಿರಿಯ 
ವಿಮರ್ಶಕರಾದ ಪ್ರೊ. ಎನ್‌. ಎಸ್‌. ಶೇಷಗಿರಿರಾವ್‌ ಅಧ್ಯಕ್ಷತೆ ವಹಿಸಿದ್ದರು. 
ಆರೂ ವಿಭಾಗಗಳ ಡೀನ್‌ಗಳು ಪುಸ್ತಕಗಳ ಲೇಖಕರು ಅಧ್ಯಯನ ಕೇಂದ್ರದ 
' ನಿರ್ದೇಶಕರು ಸಂಘದ ಪದಾಧಿಕಾರಿಗಳು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 


ಉನ್ನತ ಅಧ್ಯಯನ ಮಾಲೆ ಸಂಘದ ಪ್ರಕಟಣೆಗಳ ಇತಿಹಾಸದಲ್ಲಿ 
ಒಂದು ಮೈಲಿಗಲ್ಲಾಗಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ 
| ಪಕಟಣೆಗಳನ್ನು ಹೊರತರಲು ಯೋಜನೆ ರೂಪಿಸಲಾಗಿದೆ. ಸಂಘದ ಈ 
! ಮೊದಲಿನ ಪ್ರಕಟಣೆಗಳಾದ "ಆಸ್ವಾದ', “ಸ್ವಾತಂತ್ರ್ಯೋತ್ತರ ಕನ್ನಡ ಸಾಹಿತ್ಯ 
| ಮತ್ತು ಸಂಸ್ಕೃತಿ' ಹಾಗೂ "ಬೆಂಗಳೂರು ದರ್ಶನ'ಗಳಂತೆಯೇ ಈ 
| ಕಿರುಹೊತ್ತಿಗೆಗಳ ಮಾಲೆಯೂ ಸಂಘದ ಹೆಮ್ಮೆಯ ಪ್ರಕಟಣೆಗಾಗಿ 
' ಮೆಚ್ಚುಗೆಗೆ ಪಾತ್ರವಾಗಲಿದೆ. 


VAT ಮತ್ತು GST ಕುರಿತು ವಿಶೇಷ ಉಪನ್ಯಾಸ 


ಎಂ.ಎಲ್‌.ಎ. ಪ್ರಥಮದರ್ಜೆ ಮಹಿಳಾ ಕಾಲೇಜಿನ ಸಹಯೋಗದಲ್ಲಿ 
ಉನ್ನತ ಅಧ್ಯಯನ ಕೇಂದ್ರ 6-9-11ರಂದು ಕಾಲೇಜಿನ ಸಭಾಂಗಣದಲ್ಲಿ 
ಇನ್‌ಡೈರೆಕ್ಟ್‌ ಕಮಿಟ ಅಧ್ಯ ದ ಬಿ.ಟಿ. ಮನೋಹರ್‌ ಅವರಿಂದ ಜೂ ಸ 
| 'ವಿಶೇಷ ಉಪನ್ಯಾಸವನ್ನು ಏರ್ಪಡಿಸಿತ್ತು. ಕಾಲೇಜಿನ ಪ್ರಾಚಾರ್ಯರು ಅಧ್ಯಯನ 
ಕೇಂದ್ರದ ನಿರ್ದೇಶಕರು ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು. 


ಕನ್ನಡದಲ್ಲಿ ವಿಜ್ಞಾನ ಸಂವಹನೆ ವಿಚಾರಗೋಷ್ಠಿ 

ಉನ್ನತ ಅಧ್ಯಯನ ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಭೂ: 
ಕನ್ನಡ ವಿಜ್ಞಾನ ಸಾಹಿತ್ಯದ ಆದ್ಯ ಪ್ರವರ್ತಕರಾದ ಬೆಳ್ಳಾವೆ ವೆಂಕಟನಾರಣಪ್ಪ 
ಅವರ ಸ್ಮರಣೆಯಲ್ಲಿ ಬಸವನಗುಡಿ ನ್ಯಾಷನಲ್‌ ಕಾಲೇಜಿನ ಗುತ 
ನಲ್ಲಿ ಮೇಲ್ಕಂಡ ಎಚಾರಗೋಷ್ಠಿಯನ್ನು ಯಶಸ್ವಿಯಾಗಿ ತೆ 
ಮತು 25ರ ಡಿಸೆಂಬರ್‌ 2011ರ ಎರಡೂ ದಿನ ನಡೆದ ಈ ಎಚಾರ 
ಗೋಷ್ಟಿಯನ್ನು ಪ್ರೊ. ಎಲ್‌.ಎಸ್‌. ಶೇಷಗಿರಿರಾವ್‌ ಬು ಸ್ಟ ಬ 
ಗೋಷ್ಠಿಯಲ್ಲಿ ಮಂಡಿತವಾದ ಲೇಖನಗಳ ಸಂಕಲನವನ್ನು Se ಈ 
ಮಾಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾ 


4 


ಗ ವ ಗಡೆ ಭಾ 


ಮಾ ಕಾ 
ಜಂಟ 


SSMS PGE TE ಘರ? "22. 
ಕ ಜುಲ್ಲೈೆ-ಡಿಸೆಂಬರ್‌ 2011 


ಶ್ರೀ ಬಸವರಾಜುರವರು ಸಮಾರಂಭದಲ್ಲಿ ಪಾಲ್ಗೊಂಡು ಆಶಯನುಡಿ 
ಗಳನ್ನಾಡಿದರು. ಅಧ್ಯಯನ ಕೇಂದ್ರದ ಗೌರವ ನಿರ್ದೇಶಕರಾದ 
ಪ್ರೊ. ಎಚ್‌.ಆರ್‌. ರಾಮಕೃಷ್ಣರಾವ್‌ ಅವರು ಈ ಗೋಷ್ಠಿಯ 
ಸರ್ವಾಧ್ಯಕ್ಷರಾಗಿದ್ದರು. ಪುಸ್ತಕ ಸಂಪಾದಕರಾದ ಪ್ರೊ. ಎಚ್‌.ಆರ್‌. 
ರಾಮಕೃಷ್ಣರಾವ್‌, ಟಿ.ಆರ್‌. ಅನಂತರಾಮು ಸಂಘದ ಅಧ್ಯಕ್ಷರಾದ ಬಿ.ಕೃಷ್ಣ 
ಕಾರ್ಯದರ್ಶಿ ಎಂ. ನರಸಿ೦ಹ, ಡೀನ್‌ ಪ್ರೊ. ಎಸ್‌.ಎ. ಶ್ರೀಕ೦ಠ ಮುಂತಾದ 
ಗಣ್ಯರು ಉಪಸ್ಥಿತರಿದ್ದರು. ಡಿಸೆಂಬರ್‌ 25ರಂದು ನ್ಯಾಷನಲ್‌ ಎಜುಕೇಷನ್‌ 
ಸೊಸೈಟಿ ಅಧ್ಯಕ್ಷರಾದ ಎ.ಎಚ್‌. ರಾಮರಾವ್‌ ರವರು ಸಮಾರೋಪ 
ಭಾಷಣ ಮಾಡಿದರು. ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ 
ಸಮೂಹಗಳ ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳಾದ ಡಾ. ಎಸ್‌. 
ಅನಂತರಾಜ್‌ ಅವರು ಮುಖ್ಯಂತಿಥಿಗಳಾಗಿದ್ದರು. ವಿಜ್ಞಾನ ಕಾರ್ಯಕ್ರಮಗಳು 
ಕುರಿತು ಪ್ರಾತ್ಯಕ್ಷಿಕೆ ನೀಡಿದರು. ಸಮರೋಪ ಸಮಾರಂಭದೊಂದಿಗೆ ಎರಡು 
ದಿನಗಳ ವಿಶೇಷ ವಿಚಾರಗೋಷ್ಠಿ ಯಶಸ್ವಿಯಾಯಿತು. 


ಎರಡು ದಿನಗಳ ಗೋಷ್ಠಿಯಲ್ಲಿ ಈ ಕೆಳಕಾಣಿಸಿದ ವಿಜ್ಞಾನ 
ಲೇಖಕರು ವಿವಿಧ ಪ್ರಬಂಧಗಳನ್ನು ಮಂಡಿಸಿದರು: 
ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯ ನಡೆದುಬಂದ ದಾರಿ - ಎಚ್‌.ಆರ್‌. 
ರಾಮಕೃಷ್ಣ ರಾವ್‌, ಆರಂಭದ ವಿಜ್ಞಾನ ಕೃತಿಗಳು ಭಾಷೆ ಸ್ವರೂಪ-ಡಾ. 
ಬಿ.ಎಸ್‌. ಸೋಮಶೇಖರ್‌, ಕನ್ನಡ ಪಠ್ಯಪುಸ್ತಕಗಳ ರಚನೆ ಹಾಗೂ ಜನಪ್ರಿಯ 
ವಿಜ್ಞಾನ ಕಮ್ಮಟಗಳು ಏಕೆ)- ಪ್ರೊ ಎಂ.ಆರ್‌. ನಾಗರಾಜು, ವಿಜ್ಞಾನ 
ಸಾಹಿತ್ಯದಲ್ಲಿ ಅನುವಾದಗಳು-ಡಾ. ಪಿ.ಎಸ್‌. ಶಂಕರ್‌, ಕನ್ನಡದಲ್ಲಿ ವಿಜ್ಞಾನ 
ಕಥಾಸಾಹಿತ್ಯ-ಡಾ. ಕೆ.ಎನ್‌. ಗಣೇಶಯ್ಯ, ಕನ್ನಡ ವಿಜ್ಞಾನ ವಿಶ್ವಕೋಶಗಳ 
ಪರಿಕಲ್ಪನೆ-ವಿಕಾಸ - ಹಾಗೂ ವಿಜ್ಞಾನ ನಿಘಂಟುಗಳು-ಶ್ರೀ ಜಿ.ಎನ್‌. 
ನರಸಿಂಹಮೂರ್ತಿ; ಆಧುನಿಕ ಕನ್ನಡ ವಿಜ್ಞಾನ ಸಾಹಿತ್ಯ ವಸ್ತು ವೈವಿಧ್ಯ 
ಡಾ.ಎಚ್‌. ಎಸ್‌. ನಿರಂಜನ್‌ ಆರಾಧ್ಯ ಕನ್ನಡ ವಿಜ್ಞಾನ ಪತ್ರಿಕೆಗಳ 
ಆಶಯಗಳು-ಶ್ರೀ ಕೊಳ್ಳೆಗಾಲಶರ್ಮ, ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ವಿಜ್ಞಾನ 
ಶ್ರೀಮತಿ ಸುಮಂಗಲ ಮುಮ್ಮಿಗಟ್ಟಿ ಕನ್ನಡದಲ್ಲಿ ವಿಜ್ಞಾನ, ಚಲನಚಿತ್ರ ಜಗತ್ತು 
ಶ್ರೀ ಅಬ್ದುಲ್‌ ರೆಹಮಾನ್‌ ಪಾಷ ಕನ್ನಡದಲ್ಲಿ ಆರೋಗ್ಯ ಸಾಹಿತ್ಯ ಡಾ. 


KS 


ನಾ. ಸೋಮೇಶರ ಹಾಗೂ ವಿಜ್ಞಾನ ಸಂವಹನೆಗೆ ಆಧುನಿಕ ತಂತ್ರಜ್ಞಾನದ 
ಸವಲತ್ತುಗಳು - ಶ್ರೀ ಟಿ.ಕೆ. ಶೀನಿಧಿ. ಈ ಎರಡೂದಿನ ಶ್ರೀಯುತರುಗಳಾದ 
ಟಿ.ಆರ್‌. ಅನಂತರಾಮ ಮತ್ತು ಶ್ರೀ ನಾಗೇಶ ಹೆಗಡೆಯವರು ಆಹ್ವಾನಿತರು 


ಗಳಿಂದ ಚರ್ಚೆಗೆ ಅವಕಾಶಕಲ್ಲಿಸಿ ಕಾರ್ಯಕ್ರಮ ನಡೆಸಿಕೊಟ್ಟರು. 


ನೃಡದಲ್ಲಿ ಪ್ರಥಮಬಾರಿಗೆ ಸಂಘಟಿಸಿದ್ದ ಈ ವಿಚಾರಗೋಷ್ಟಿಗೆ 
ಉದಯಧಾನು ಕಲಾಸಂಘ ವೇದಿಕೆಯಾಗಿದ್ದುದು ಸಂಘದ ಸಾಧನೆಗಳಲ್ಲಿ 
ಮಹತ್ತದೆನಿಸಿತು. ವಿಚಾರಗೋಷ್ಠಿಯ ದಿನವೇ ಪ್ರಬಂಧಗಳ ಪುಸ್ತಕ ಬಿಡುಗಡೆ 
ಮಾಡಿದು ವಿಶೇಷವಾಗಿತ್ತು. ನಾಡಿನ ಗಣ್ಯ ವಿಜ್ಞಾನಿಗಳು ವಿಜ್ಞಾನಾಸಕ್ತರು 
ಎಜಾನ ಅಧ್ಯಾಪಕರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದ 
ಈ ವಿಚಾರಗೋಷ್ಠಿಯನ್ನು ಉನ್ನತ ಅಧ್ಯಯನ ಕೇಂದ್ರದ ಹಾಗೂ ವಿಜ್ಞಾನ 
ತಂತಜಾನ ವಿಭಾಗದವರು ಮತ್ತು ಸಂಘದ ಪದಾಧಿಕಾರಿಗಳು ವಿಶೇಷ 


ಶಮವಹಿಸಿ ಸಂಘಟಿಸಿದ್ದರು. 


ಎರಡು ದಿನಗಳಲ್ಲಿ ನಡೆದ ಉಪನ್ಯಾಸಗಳೆಲ್ಲ ಕನ್ನಡ ವಿಜ್ಞಾನಸಾಹಿತ್ಯ 
ಬೆಳವಣಿಗೆಗೆ ಮುಖ್ಯದಾಖಲೆಗಳಾಗಿದ್ದ ಕನ್ನಡದಲ್ಲಿ ವಿಜ್ಞಾನ ಸಾಹಿತ್ಯದ 
ಈವರೆಗಿನ ಚರಿತ್ರೆ ಸಾಧನೆ ಮತ್ತು ಭವಿಷ್ಯದಲ್ಲಿ ಆಗಬೇಕಾದುದರ ಬಗೆಗೆ 
ಮೌಲಿಕ ಸಂಗತಿಗಳನ್ನು ವ್ಯಕ್ತಪಡಿಸಿರುವ ಗಣ್ಯ ವಿಜ್ಞಾನ ಚಿಂತಕರ ಬರಹ 
ಗಳನೊಳಗೊಂಡ ಪುಸ್ತಕದಲ್ಲಿ ದೊರೆಯುತ್ತದೆ. | ಮೌ 
೩ iy 


“ಅಮರ್ತ್ಯಸೇನ್‌” 
ಭಾರತದ ಅಗ್ರಮಾನ್ಯ ಆರ್ಥಿಕ ತಜ್ಞ ಅರ್ಥ ಶಾಸ್ತ್ರದಲ್ಲಿ ಮೊತ್ತಮೊದಲಿ ಲಿಗೆ ನೊಬಲ್‌ ಪ್ರ 
ಮುಖವಾಣಿಯಾದ ಡಾ. ಅಮರ್ತ್ಯಸೇನ್‌ ಅವರ ಬಹುಮುಖ ಪ್ರತಿಭೆಯನು ಬಿಂಬಿಸುವ ವ್ಯಕ್ತಿ ಚಿತ್ರ 
ಲೇಖಕರು : ಡಾ. ಆರ್‌. ಕೋಮಲ ಮತ್ತು ಡಾ. ಶುಭ ರಮೇಶ್‌ 
2. “ಕೆರೆಗಳು ಬತ್ತಿದಾಗ - ಜಲ ಸಮಸ್ಯೆ” Pf A 
ಕೆರೆಗಳು ನಮ್ಮ ನಾಡಿನ ಸಾಂಸ್ಕೃತಿಕ, ಸಾಮಾಜಿಕ ಪರಂಪರೆಯನ್ನಪ್ಪೆ ಬಿಂಬಿಸುವುದಿಲ್ಲ, ಅವುಗಳ ನಿರ್ಮಾಣದ ಹಿಂದೆ ಪರಿಸರವನ್ನು ಪೋಷಿಸುವ, ಪ್ರಿ 
ನಮ್ಮ ಬದುಕನ್ನು ಹಸನಾಗಿಸುವ ದೂರದೃಷ್ಟಿ ಇರುವುದನ್ನು ವಿವರಿಸುವ ಕಿರುಪುಸ್ತಕ. 
ಲೇಖಕರು : ಶ್ರೀ ಟಿ. ಆರ್‌. ಅನಂತರಾಮು. 
ಬನ ಜಾದು ಹಸನು ನಷ ಒಂದು ವಿವೇಚನೆ ಈ ಕೃತಿಯ ಮುಖ್ಯ ನೆಲೆಯಾಗಿದೆ. ಶ್ರವಣ ಕಾವ್ಯದ ಸ್ವರೂಪದ ಹಿನ್ನೆಲೆಯ ಹಳ್ಲಿ ದಾಸರ ಹಾಡುಗಳ ಮೀಮಾಂಸೆಯನ್ನು 
ಕಟ್ಟಿಕೊಳ್ಳುವ ಆಸಕ್ತಿ ಇದರಲ್ಲಿ ಪ್ರಮುಖವಾಗಿದೆ. ಇದರೊಂದಿಗೆ, ದಾಸ ಸಾಹಿತ್ಯದ ಈವರೆಗಿನ ಸಂಶೋಧನೆ ಹಾಗೂ ಅಧ್ಯಯನಗಳನ್ನು ಕುರಿತು ಪರಿಶಿ ಲನೆಯನ್ನು ಕೂಡ ಇದು ಒಳೆಗೂಂಡಿದ. 
ಲೇಖಕರು : : ಡಾ. "ಎಚ್‌. ಎನ್‌. ಮುರಳೀಧರ 
4. “ಕರ್ನಾಟಕದ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳು” | | ee pa ಷ್‌ 
ಯುವ ಜನರಿಗೆ ಕರ್ನಾಟಕ ರಾಜ್ಯದ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳ ಪರಿಚಯ ನೀಡಿ ಮುಂದಿನ ಸಂಶೋಧನೆ ಮತ್ತು ಅಧ್ಯಯನಕ್ಕೆ ಮಾರ್ಗದರ್ಶನ ನೀಡುವ ಪುಸ್ತ 
ಲೇಖಕರು : ಶ್ರೀ ಬೆ.ಗೋ. ರಮೇಶ್‌ 
5. ಮಾರುಕಟ್ಟೆ ಪುತ್ರಿ ಕ್ರಿಯೆಯಲ್ಲಿ “ಜಾಹೀರಾತು” ಶಿ 
ವಾಣಿಜ್ಯ ಕ್ಷೇತ್ರದಲ್ಲಿ ಇಂದು ಜಾಹೀರಾತು ಪ್ರಭಾವಿ ಮಾಧ್ಯಮವಾಗಿದೆ. ಜನ ಸಾಮಾನ್ಯರಿಗೆ ಈ ಕ್ಷೇತ್ರದ ಆಗುಹೋಗುಗಳ ಪರಿಚಯ ಮಾಡಿಸಿಕೂಡುವ ಕೃತಿ. 
ಲೇಖಕರು : ಶ್ರೀ ಎಸ್‌. ಅನಿಲ್‌ಕುಮಾರ್‌ ಅ ಮುಖಬೆಲೆ: ಬಿಡಿ ಪ್ರತಿಗೆ ರೂ. 45/- 


6. ಕನ್ನ ಡದಲ್ಲಿ ವಿಜ್ಞಾನ ಸಂವಹನೆ 
ವಿಶ್ವದ ಎಜ್ಞಾನ ಪ್ರಜ್ಞೆಯನ್ನು ಕನ್ನಡ ಸಮುದಾಯದ ಪ್ರಜ್ಞೆಯನ್ನಾಗಿಸಲು ಈವರೆಗೆ ಆಗಿರುವ ಸಂವಹನ ಕಾಯಕದ ಐತಿಹಾಸಿಕ ದಾಖಲೆಯ ಪ್ರಬಂಧಗಳ ಸಂಗ್ರಹ ವ ಪುಸ್ತಕ. ಇಂಗ್ಲಿಷ್‌ನಲ್ಲಿ 


ವಿಜ್ಞಾನದ ಇತಿಹಾಸ ಮೆ "ಇತಿಹಾಸ ದಲ್ಲಿ ವಿಜ್ಞಾನ(ಜ.ಡಿ.ಬರ್ನಾಲ್‌)ಮುಂತಾದ ಸ ಸಾಕಷ್ಟು ಪುಸ್ತಕಗಳಿವೆ. ಕನ್ನಡದಲ್ಲೂ ಸಾಹಿತ್ಯ ಚರಿತ್ರೆಯನ್ನು ದಾಖಲಿಸಿರುವ ಪ್ರಸಿದ್ಧ ಗ್ರಂಥಗಳಿವೆ. ಆದರೆ. 
ಬದುಕಿಗೆ ಅನಿವಾರ್ಯವಾದ ವಿಜ್ಞಾನ, ಬೇರೆಬೇರೆ ಕಾಲಘಟ್ಟಗಳಲ್ಲಿ ಅದು ಬೆಳೆದ ಬಗೆಯ ಪರಿಚಯವಾಗದಿದ್ದಿ; ಅಭಿಜಾತ ಭಾಷೆಯಾಗಿ ರೂಪುಗೊಳ್ಳುತ್ತಿರುವ ಕನ್ನಡದ ಸರ್ವಾಂಗೀಣ ಬೆಳವಣಿಗೆ 
ಕುಂಠಿತವಾಗುತ್ತದೆ. ಈ ಕೊರತೆಯನ್ನು ತುಂಬಲು, ವಿವಿಧ ವಿಜ್ಞಾನ ಶಾಖೆಗಳಲ್ಲಿ ಇದುವರೆಗೆ ನಡೆದಿರುವ ಚಿಂತನೆ ಹಾಗೂ ಪ್ರಾಯೋಗಿಕ ವಿವರಣೆಗಳ ಸಂಗ್ರ ಮಾಹಿತಿ ನೀಡುವ ಹದಿನೈದು ಪ್ರೌಢ 
ಪ್ರಬಂಧಗಳನ್ನು ಹದಿಮೂರು ಜನ ಹೆಸರಾಂತ ವಿಜ್ಞಾನ ಲೇಖಕರು ಬರೆದಿರುವ ಸೂಕ: ಕನ್ನಡದಲ್ಲಿ ವಿಜ್ಞಾನ ಸಂವಹನೆ. ' ಸಂ : ಪ್ರೊ ಎಚ್‌.ಆರ್‌. ರಾಮಕೃಷ್ಣರಾವ್‌, ಟಿ.ಆರ್‌. ಅನಂತರಾಮು 


ಅ ಮುಖಬೆಲೆ ರೂ. 150/- 
ಅ ವಿವರಗಳಿಗೆ ಸಂಘದ ಕಛೇರಿಯಲ್ಲಿ ವಿಚಾರಿಸಬಹುದು. ದೂ: 26609343 


ಕನ್ನಡದಲ್ಲಿ ವಿಜ್ಞಾನದ ಬೆಳವಣಿಗೆಗೆ ಬಗ್ಗೆ ಎರಡು ದಿನಗಳ ಎಚಾರಗೋಷ್ಠಿಯನ್ನು 
ಹಿಲಿಯದು ನಮ್ಮನ್ನು ಕಂಡಿದ್ದು ಹೀಗೆ ಉದಯಭಾನು ಕಲಾಸಂಘ ನಡೆಸಿರುವುದು ತುಂಬಾ ಶ್ಲಾಘನೀಯವಾದ ಅಂಶ. 
ಇಂತಹ ಗೋಷ್ಠಿಗಳು ನಿಜಕ್ಕೂ ಒಂದು ಸರಿಯಾದ ದಿಕ್ಕನ್ನು ಕನ್ನಡದಲ್ಲಿ ವಿಜ್ಞಾನದ 
ಬೆಳವಣಿಗೆಗೆ ನೀಡುತ್ತವೆ. ನನಗೆ ಇದರಲ್ಲಿ ಧಾಹ 1 ಅವಕಾಶಕೊಟ್ಟದ್ದಕ್ಕೆ 
ವಂದನೆಗಳು. | 
ಎ.ಎಚ್‌. ರಾಮರಾವ್‌ 


1 am really wondering about the tremendous work being 
continuously organized by Udyabhanu Kalasangha especially in the 
field of health and learning. Great work. Let it continue and grow to 
serve the community. 


-ಡಿ.ಎಸ್‌. ನಾಗರಾಜ್‌, ವಾಣಿಜ್ಯೋದ್ಯಮಿ 
ಉಚಿತ ಕಣ್ಣು ಪರೀಕ್ಷೆ ಮತ್ತು ಪೊರೆಶಸ್ಥ ಚಿಕೆತ್ರೆ ಶಿಬಿರ 


ಜೇ 


* ಸೇ 


ಶಿಕ್ಷಕರ ದಿನಾಚರಣೆಯನ್ನು ಉದಯಭಾನು ಕಲಾಸಂಘದವರು ಆಚರಿಸಿದ 

ರೀತಿ ಎಶಿಷ್ಟವಾದುದು. ವಿದ್ಯಾರ್ಥಿಗಳ ಅಭ್ಯುದಯಕ್ಕಾಗಿ ದುಡಿಯಲು ತಯಾರಿರುವ 

ಶಿಕ್ಷಕರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳನ್ನು ಉಟ ಪಾಠ ಪ್ರವಚನಗಳಿಗೆ ಆಹ್ವಾನಿಸಿದ್ದು 

ಅರ್ಥಪೂರ್ಣ. ಇಂತಹ ಉದಾತ್ತ ಕಲಸ ಗಳು ಹೀಗೇ ಮುಂದುವರಿಯಲಿ “ಎಂದು 
ಆಶಿಸುತ್ತಾ ನನಗೆ ಅವಕಾಶಕೊಟ್ಟದ್ದಕ್ಕಾಗಿ ಕಲಾಸಂಘದವರಿಗೆ ನಾನು ಆಭಾರಿ. 

-ನ್ಯಾಯಮೂರ್ತಿ ಶ್ರೀ ಎ.ಜೆ. ಸದಾಶಿವ 

ಉಚಿತ ಶಿಕ್ಷಣ ಉದ್ದಾಟನೆ — 5-9-2011 


ಉದಯಭಾನು ಕಲಾಸ sf ತ್ರೈಮಾಸಿಕ ಸುದ್ದಿಪತ್ರ 
UDAYABHANU KALASANGHA'S QUARTERLY NEWS Ler 


Regd.No. Karkan 13916/10/1/2002-TC Declaration No. 09160೯0 
ವಾರ್ಷಿಕ ಚಂದಾ ರೂ. 25.00 


July-December 2011, °° 1001-10 Issue -34 


೫ ೫ ತ್ಯ 


ಉದಯಭಾನು ಕಲಾಸಂಘದವರು ನೆರವೇರಿಸಿದಂತ (24 & 25 ಡಿಸೆಂಬರ್‌ 
2011) “ಕನ್ನಡದಲ್ಲಿ ವಿಜ್ಞಾನದ ಸಂವಹನೆ” ಎಚಾರಗೋಷ್ಠಿಯು ಯಶಸ್ಸಿ ಸಿಯಾಗಿ 
ನೆರವೇರಿದೆ. ಈ ರೀತಿಯ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೆರವೇರಿಸಿ 
ಎಜ್ಡಾನದ ಸೆ ಸೇವೆ ಯನ್ನು ಕನ್ನಡ ಭಾಷೆಯ ಮುಖೇನ ಮಾಡಬೇಕೆಂಬುದು ನನ್ನ 
ಆಶಯ. 


ಇವರಿಂದ Hon Secretary 


ಬ -ಎಸ್‌. ಅನಂತರಾಜು (ಗೌರವ ಕಾರ್ಯದರ್ಶಿ Udayabhanu Kalssangha ( 
ಕಾರ್ಯನಿರ್ವಾಹಕ ಕಾರ್ಯದರ್ಶಿಗಳು | ಉದಯಭಾನು ಕಲಾಸಂಘ (ನೋಂ) Opp. 6800 ೨. 
ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹ |ನಿಪುರ ಸಾಲು ಛತ್ರಗಳ ಎದುರು, ರಾಮಕೃಷ್ಣ ಮಠ ಬಡಾವಣಿ, Ramakrishna Math [aro 
K _ ನ EE ಗ ಕೆಂಪೇಗೌಡನಗರ ಬೆಂಗಳೂರು - ೫೬೦ ೦೧೯ Kempegowdanagar, ಸ 
ಬೆಅಫ್ಯಾಕ್ಸ್‌ : ೨೬೬೦೧೮೩೧ ದೂ.: ೨೬೬೦೯೩೬೮೩ Bengaluru - 560 019. pl 
E-mail : udayabhanu_1965@yahoo.co.in > Telefax: 26601831 p 


Printer & Publisher : Hon Secretary, Udayabhanu Kalasan 


gha, Kempegowdanagar, B 
Printed at : ILA Mudrana, #36, 40 Feet Road, Raghav peg gar, engaluru - 19. Telefax : 26601831, Ph: 26609343 


anagar, New Timberyard Layout, Bangalore - 560 026. Ph: 080-26757159 


